ಕರ್ನಾಟಕ ಸರ್ಕಾರ 


ಆರೋಗ್ಯ ಮತ್ತ) ಕುಟುಂಬ ಕಲ್ಯಾಣ ಇಲಾಖೆ 


ವಾರ್ಬಕ ವರದಿ 


೧೯೯೪.೯೫ 


Odo 


Community Health Cell 
Library and Documentation Unit 
BANGALORE 


COMMUNITY HEALTH CELL 
326 V Main, | Block Koramangala 


Bangalore - 560 034 


ಹಾ ಪಾರಾ ಸ ಪಾ ಅ 
THIS BOOK MUST BE RETURNED BY 


THE DATE LAST STAMPED 


ತಕ ಇಢಆಸ್ಟಾ 


Ep 
ANG ಕಃ 4 ಎದೆ 
ಇ ಸ್‌ 


ನೂತನ ಸರ್ಕಾರ ಬಂದ ನಂತರ ಪ್ರಮುಖ ನಿರ್ಧಾರಗಳು 


ರಾಜ್ಯದಲ್ಲಿ ತಾಯಿ ಮತ್ತು ಮಕ್ಕಳ ಮರಣದ ಪ್ರಮಾಣವನ್ನು ಹೊಂದಿದ ಗುಲ್ಬರ್ಗ 
ವಿಭಾಗದ 4 ಜಿಲ್ಲೆಗಳು ಅಂದರೆ. ಬೀದರ್‌. ಗುಲ್ಬರ್ಗ. ರಾಯಚೂರು. ಬಳ್ಳಾರಿ ಮತ್ತು 
ಬೆಳಗಾಂ ವಿಭಾಗದ 2 ಜಿಲ್ಲೆಗಳು - ಬಿಜಾಪುರ, ಧಾರವಾಡ. ಈ ಜಿಲ್ಲೆಗಳಲ್ಲಿ ತಾಯಿ ಮತ್ತು 
ಮಕ್ಕಳ ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನು ಕೊಡಲಾಗಿದೆ. ಈ ಜಿಲ್ಲೆಗಳಲ್ಲಿ ಹೊಸದಾಗಿ ಉಪ 
ಕೇಂದ್ರಗಳನ್ನು ತೆಗೆಯುವುದು. ಉಪ ಕೇಂದ್ರಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಔಷಧಗಳನ್ನು 
ಸರಬರಾಜು ಮಾಡುವುದು, ಮಕ್ಕಳಲ್ಲಿ ಅತಿಸಾರವನ್ನು ತಡೆಗಟ್ಟಲು ವ್ಯಾಪಕ ಕ್ರಮವನ್ನು 
ಹಾಕಿಕೊಳ್ಳುವುದು ಮತ್ತು ನವಜಾತ ಶಿಶುಗಳಲ್ಲಿ ಕಡಿಮೆ ತೂಕವನ್ನು ಹೊಂದಿದ ಮಕ್ಕಳ 
ಆರೋಗ್ಯದ ಬಗ್ಗೆ ಹೆಚ್ಚಿನ ನಿಗಾ ಇಡುವುದು. ಅಲ್ಲದೆ. ಹೆರಿಗೆಯನ್ನು ಹೆಚ್ಚು ಆರೋಗ್ಯಕರವಾಗಿ 
ಮಾಡಲು ಮತ್ತು ಶುಚಿಯಾಗಿ ನಡೆಸಲು ಸಾಧ್ಯವಾಗುವಂತೆ ಬೇಕಾಗುವ ಡಿಸ್ಟೋಸಬಲ್‌ 
ಕಿಟ್ಟುಗಳನ್ನು ಮತ್ತು ಉಪಕರಣಗಳನ್ನು ಒದಗಿಸುವುದು ಇವೇ ಮೊದಲಾದ 
ಕಾರ್ಯಕ್ರಮಗಳಾಗಿವೆ. 


2. ರಾಜ್ಯದಲ್ಲಿರುವ ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ವರ್ಗಗಳ ಜನತೆಗೆ ಹಾಗೂ 
ಆರ್ಥಿಕವಾಗಿ ಹಿಂದುಳಿದ ವರ್ಗದ ಜನತೆಗೆ ವಿಶೇಷ ಆರೋಗ್ಯ ಕಾರ್ಯಕ್ರಮಗಳನ್ನು 
ಏರ್ಪಡಿಸುವುದರ ಜೊತೆಗೆ ಅವರ ಆರೋಗ್ಯ ರಕ್ಷಣೆ ಮತ್ತು ಚಿಕಿತ್ಸೆಗೆ ಅನುವಾಗುವಂತೆ 
ವಿಶೇಷ ತಪಾಸಣಾ ಕಾರ್ಯಕ್ರಮಗಳನ್ನು ಮತ್ತು ಚಿಕಿತ್ಸೆಗೆ ಅನುಕೂಲವಾಗುವಂತೆ 
ಕಾರ್ಯಕ್ರಮಗಳನ್ನು ರೂಪಿಸಲು ಪ್ರಥಮ ಹಂತದಲ್ಲಿ ರಾಜ್ಯದಲ್ಲಿ 4 ಜಿಲ್ಲೆಗಳನ್ನು 
ಗುರುತಿಸಲಾಗಿದೆ. ಅವುಗಳು : ಗುಲ್ಬರ್ಗ ವಿಭಾಗದ ಜಸು ಜಿಲ್ಲೆ : ಜಗಾ 
ವಿಭಾಗದ ಬಿಜಾಪುರ : ಮೈಸೂರು ವಿಭಾಗದ ಮೈಸೂರು ; ಬೆಂಗಳೂರು ವಿಭಾಗದ 
ಕೋಲಾರ ಜಿಲ್ಲೆಗಳನ್ನು ಆರಿಸಲಾಗಿದೆ. ಈ ಜಲ್ಲೆ ಗಳಲ್ಲಿರತಕ್ಕ ದುರ್ಬಲ ವರ್ಗದ 
ಜನತೆಯನ್ನು ಕಾಲಾನುಕ್ರಮವಾಗಿ ಆರೋಗ್ಯ ತಪಾಸಣೆಗೆ ಗುರಿಪಡಿಸಿ ಅವರಲ್ಲಿರ 
ಬಹುದಾದ ರೋಗ ರುಜಿನಗಳನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆಯನ್ನು ಉಚಿತವಾಗಿ 
ಒದಗಿಸುವ ವ್ಯಾಪಕವಾದ ಕಾರ್ಯ ಯೋಜನೆಯನ್ನು ಹಾಕಿಕೊಳ್ಳ ಲಾಗಿದೆ. (ಇದಕ್ಕಾಗಿ 
ಜಿಲ್ಲಾ ಮಟ್ಟದಲ್ಲಿ ವಿಶೇಷ ಸಮಿತಿಯನ್ನು ರಚಿಸಲಾಗುವುದು.) ಹೃದ್ರೋಗ, ಕ್ಷಯ, 
ಅರ್ಬುದ ಮತ್ತು ಮೂತ್ರಪಿಂಡಗಳಿಗೆ ಸಂಬಂಧಿಸಿದ ರೋಗ ರುಜಿನಗಳನ್ನು ಕ್ಲಿಪ್ರದಲ್ಲಿ 
ಗುರುತಿಸಿ, ಅವರಿಗೆ ಉಚಿತವಾಗಿ ಚಿಕಿತ್ಸೆ ಒದಗಿಸಲಾಗುವುದು. ಇದಕ್ಕೆ ತಗಲುವ 
ವೆಚ್ಚವನ್ನು ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಭರಿಸುವುದು. 


3. ರಾಜ್ಯದಲ್ಲಿ ಶಾಲಾ ಆರೋಗ್ಯ ಕಾರ್ಯಕ್ರಮಗಳನ್ನು ಬಲವರ್ಧನಗೊಳಿಸಲು 
ಶಾಲೆಗಳಲ್ಲಿ ಮಕ್ಕಳ ಆರೋಗ್ಯ ೫ನ ಸಣೆ ಮತ್ತು ಮಕ್ಕ ಳನ್ನು ರೋಗ ರುಜಿನಗಳಿಂದ 
ದೂರವಿರಿಸಲು ರಕ್ಷಣಾ ವ್ಯವಸ್ಥೆ ಯನ್ನು ಡುವುದು ಮತ್ತು ಅವರಲ್ಲಿರತಕ್ಕ 
ರಕ್ತಹೀನತೆಯನ್ನು ಹೋಗಲಾಡಿಸಲು ರಕ್ತವರ್ಧಕ ಮಾತ್ರೆಗಳನ್ನು ಒದಗಿಸುವುದು 


(1) 


ಮತ್ತು ಅವರಲ್ಲಿರತಕ್ಕ ಸಣ್ಣ-ಪುಟ್ಟ ರೋಗಗಳನ್ನು ಗುರುತಿಸಿ. ಸೂಕ್ತ ಚಿಕಿತ್ಸೆಯನ್ನು 
ಮಾಡುವುದು ಇವೇ ಮೊದಲಾದ ಕಾರ್ಯಕ್ರಮಗಳಾಗಿವೆ. 


4. ರಾಜ್ಯದ 2ನೇ ದರ್ಜೆಯ ಆಸ್ಪ ೃತ್ರೆಗಳನ್ನು ಬಲಪಡಿಸಿ, ಅವುಗಳಲ್ಲಿರತಕ್ಕ ಸಿಬ್ಬಂದಿ 
ವರ್ಗದವರಿಗೆ ವಿಶೇಷ ತರಬೇತಿ ಮತ್ತು ಬೇಕಾಗುವ ಸಲಕರಣೆಗಳನ್ನು ವವರ 
ಜೊತೆಗೆ ಸಲಕರಣೆಗಳನ್ನು ಬಳಸುವ'*ವಿಧಾನದ ಜೊತೆಗೆ ವಿಶೇಷ ತರಬೇತಿಯನ್ನು 
ಕೊಡುವ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆ. ಇದಕ್ಕಾಗಿ ಭಾರತ ಸರ್ಕಾರದ 
ಮತ್ತು ವಿದೇಶಿ ನೆರವನ್ನು ನಿರೀಕ್ಷಿಸಲಾಗಿದೆ. 2ನೇ ದರ್ಜೆ ಆಸ್ಪತ್ರೆಗಳನ್ನು 
ಬಲವರ್ಧಪಡಿಸಲು 500 ಕೋಟಿ ರೂ. ಗಳ ಯೋಜನೆಯನ್ನು ಹಾಕಿಕೊಳ್ಳ ಲಾಗಿದೆ. 
ಇದೇ ರೀತಿ ತಾಲ್ಲೂಕು ಮಟ್ಟದ ಉಪ ವಿಭಾಗ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ 
ಆಸ್ಪತ್ರೆಗಳನ್ನು ಸಹ ಬಲಪಡಿಸಲಾಗುವುದು. 


5. ರಾಜ್ಯದಲ್ಲಿ ಪರಿಣಿತರನ್ನು ಗುರುತಿಸಿದ್ದು. ರೋಗಿಗಳಿಗೆ ಪರಿಣಿತರ ಸೇವೆಯನ್ನು 
ಓದಗ ಅನುಕೂಲವಾಗುವಂತೆ ಅವರನ್ನು ವರ್ಗೀಕರಿಸಿ, ಆಸ್ಪತ್ರೆಗಳಿಗೆ ತೈನಾತಿ 
ಮಾಡುವ ವ್ಯಾಪಕವಾದ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ. ರಾಷ್ಟ್ರ ದಲ್ಲಿಯೇ 
ಒಂದು ಪರಿಣಿತರ ಸೇವೆಯನ್ನು ಒದಗಿಸಲು ರಾಜ್ಯ ಫಟ ಮಗಲ. ಈ 
ಸಾರ್ವಜನಿಕ ವರ್ಗಾವಣೆಯ ಕಾಲದಲ್ಲಿ ಇವರ ಸೇವೆಯನ್ನು ಸ್ಟೆ ಸ್ಪೆಷಲಿಸ್ಟ್‌ ಹುದ್ದೆಗಳಿಗೆ 
ಅನುಗುಣವಾಗಿ ಭರ್ತಿ ಮಾಡಲಾಗುವುದು. ಸೀನಿಯರ್‌ ಸಿ ಸ್ಪೆಷಲಿಸ್ಟ್‌ "ಹುದ್ದೆ ಗಳನ್ನು 
ಮತ್ತು ಸ್ಪೆಷಲಿಸ್ಟ್‌ ಹುದ್ದೆಗಳನ್ನು ಸಾಧ್ಯವಾದ ಮಟ್ಟಿಗೆ ತುಂಬಲಾಗುವುದು. 


6. ಬಡಜನರ ಚಿಕಿತ್ಸೆಗೆ ಹಾಗೂ ತೀವ್ರ ತರವಾದ ರೋಗಗಳ ಚಿಕಿತ್ಸೆಗೆ ಅನುಕೂಲವಾಗು 
ವಂತೆ ಒಂದು ನಿಧಿಯನ್ನು ಸ್ಥಾ ಪಿಸಲು ಯೋಜಿಸಲಾಗಿದೆ. ಈ ನಿಧಿಗೆ 100 ಕೋಟಿ 
ರೂ. ಗಳಷ್ಟು ಹಣವನ್ನು ಸಂಗ್ರಹಿಸಬೇಕೆಂದು ತೀರ್ಮಾನಿಸಲಾಗಿದೆ. ಪ್ರಥಮ 
ಹಂತದಲ್ಲಿ ಸರ್ಕಾರವು 10 ಕೋಟಿ ರೂ.ಗಳನ್ನು ನಿಧಿಗೆ ಒದಗಿಸಿದ್ದು. ಇದರ ಜೊತೆಗೆ 
ಸಾರ್ವಜನಿಕರಿಂದಲೂ, ಅನಿವಾಸಿ ಭಾರತೀಯರಿಂದಲೂ ಮತ್ತು ದಾನಿಗಳಿಂದಲೂ 
ಉಳಿದ ಹಣವನ್ನು ಪೂರೈಸಲಾಗುವುದು. ಇದಕ್ಕಾಗಿ ಪ್ರತ್ಯೇಕ ಕಾರ್ಯಕ್ರಮವನ್ನು 
ಹಾಕಿಕೊಳ್ಳಲಾಗುತ್ತಿದೆ. 


ಜರ್ಮನ್‌ಪ್ರಾಜೆಕ್ಟ್‌ : 


7. ಜರ್ಮನ್‌ ಸರ್ಕಾರದ ನೆರವಿನಿಂದ ರಾಜ್ಯದ ಐದು ಜಿಲ್ಲೆಗಳಲ್ಲಿ (ಬೀದರ್‌. ಗುಲ್ಬರ್ಗ. 
ರಾಯಚೂರು, ಬಳ್ಳಾರಿ ಮತ್ತು ಬಿಜಾಪುರ) 15 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು 
30 ಹಾಸಿಗೆಗಳ ಸುಸಜ್ಜಿತ ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿಯೂ, 


7(ಎ) 30 ಹಾಸಿಗೆಗಳನ್ನು ಹೊಂದಿರುವ 12 ಸಮುದಾಯ ಆರೋಗ್ಯ ಕೇಂದ್ರಗಳನ್ನು 50 
ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಗಳನ್ನಾಗಿಯೂ ಹಾಗೂ 


(10) 


8) 


9) 


10) 


11) 


10 ಸಮುದಾಯ ಆರೋಗ್ಯ ಕೇಂದ್ರಗಳು ಅಥವಾ ಸಾರ್ವಜನಿಕ ಆಸ್ಪತ್ರೆಗಳನ್ನು 
ಸುಸಜ್ಜಿ 100 ಹಾಸಿಗೆಗಳ ಉಪ ಜಿಲ್ಲಾ ಮಟ್ಟ ದ ಆಸ ತ್ರೆಗಳನ್ನಾ ಗಿ 
ಪರಿವರ್ತಿಸಲಾಗುವುದು. ಇಂತಹ ಪರಿವರ್ತನೆಗೆ ಬೇಕಾಗುವ 'ಅವಶ್ಯ ಕ ಪೂರೈಕೆಗಳನ್ನು 
ಜರ್ಮನ್‌ ಪ್ರಾಜೆಕ್ಟ್‌ನಿಂದ ಒದಗಿಸಿಕೊಳ್ಳಲಾಗುವುದು. ಅಲ್ಲ ದೆ. ಕಟ್ಟಡಗಳನ್ನು 
ಪುನಃಶ್ಚೆ ತನಗೊಳಿಸುವ ಮತ್ತು ಸೂಕ್ತ ಮಾರ್ಪಾಡುಗಳನ್ನು ಮಾಡುವ ಕಾಮಗಾರಿಗಳೂ 
ಸಹ ಸೇರಿರುತ್ತದೆ. 


ಸಾಂಕ್ರಾಮಿಕ ರೋಗಗಳ ನಿಯಂತ್ರಣದಲ್ಲಿ ಕರಳು ಬೇನೆ, ಕಾಲರಾ, ಅರಶಿನ ಕಾಮಾಲೆ. 
ಮಂಗನ ಖಾಯಿಲೆ ಹಾಗೂ ಪ್ಲೇಗ್‌ ರೋಗಗಳನ್ನು ನಿಯಂತ್ರಿಸಲಾಗುತ್ತಿದೆ. ಕಳೆದ 
ಸಾಲಿನಲ್ಲಿ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಪ್ಲೇಗ್‌ ರೋಗವು ತಲೆದೋರಿದ್ದು. 
ಕ್ಲಿಪ್ರದಲ್ಲಿ ಅದನ್ನು ತಡೆಗಟ್ಟಲಾಯಿತು. ಈ ರೋಗಗಳ ನಿಯಂತ್ರಣಕ್ಕಾಗಿ 10.00 
ಲಕ್ಷ ರೂ.ಗಳನ್ನು ಈ ಸಾಲಿನ ಅನುದಾನದಲ್ಲಿ ಇರಿಸಿಕೊಳ್ಳಲಾಗಿದೆ. 


ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮವನ್ನು ಎಲ್ಲಾ ಜಿಲ್ಲೆಗಳಲ್ಲೂ 
ಪ್ರಾರಂಭಿಸಲಾಗಿದೆ. ಬಹುವಿಧ ಔಷಧಿ ಚಿಕಿತ್ಸಾ ಕ್ರಮವನ್ನು 1986ರಲ್ಲಿ ರಾಜ್ಯದ 
10 ಜಿಲ್ಲೆಗಳಲ್ಲಿ ಪ್ರಾರಂಭಿಸಲಾಗಿದೆ. (ಬೆಳಗಾಂ, ಧಾರವಾಡ, ಗುಲ್ಬರ್ಗ. ರಾಯಚೂರು, 
ಬೀದರ್‌, ಬಳ್ಳಾರಿ, ವಿಜಾಪುರ, ಮೈಸೂರು. ಮಂಡ್ಯ. ಬೆಂಗಳೂರು ನಗರ ಜಿಲ್ಲೆ.) 
1996ರಲ್ಲಿ ಉಳಿದ ಜಿಲ್ಲೆಗಳಲ್ಲೂ ಸಹ ಚನ ಚಿಕಿತ್ಸಾ ಕಾರ್ಯಕ್ರಮವನ್ನು 
ಪ್ರಾರಂಭಿಸಲಾಗುವುದು. (ಕೆಲವು "ಯೋಜನೆಗಳು ಭಾರತ ಸರ್ಕಾರದ ಪೂರ್ಣ 
ನೆರವಿನಿಂದಲೂ, ಕೆಲವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮಭಾಗತ್ವದಲ್ಲಿ 
ಕುಷ್ಠರೋಗ ನಿಯಂತ್ರಣ ಕಾರ್ಯಕ್ರಮಗಳನ್ನು ಅಳವಡಿಸಿದೆ.) 


ಅಂಧತ್ವ ನಿವಾರಣೆಗಾಗಿ ಸಂಚಾರಿ ನೇತ್ರ ಚಿಕಿತ್ಸಾ ಘಟಕಗಳನ್ನು ಜಿಲ್ಲೆಗಳಲ್ಲಿ 
ಸ್ಟಾ ಪಿಸಲಾಗಿದೆ. ಈ ಸಂಚಾರಿ ಘಟಕಗಳನ್ನು ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ಏರ್ಪಡಿಸಿ. 
ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಲಾಗುತ್ತಿದೆ. ಡ್ಯಾನಿಡಾ ನೆರವಿನಿಂದ ಎಲ್ಲಾ 
ಜಿಲ್ಲೆ ಗಳಲ್ಲಿಯೂ "ಅಂಧತ್ವ ನಿವಾರಣಾ ಸಂಸ್ಥೆಗಳನ್ನು ಸ್ಥಾಪಿಸಿ, ನೇತ್ರ ಚಿಕಿತ್ಸೆಗೆ ಈ 
ಸಂಸ್ಥೆಗಳಿಂದ ವ್ಯಾಪಕವಾದ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳ ಲಾಗುತ್ತಿದೆ. ಪ್ರಾಥಮಿಕ 
ಆರೋಗ್ಯ ಕೇಂದ್ರಗಳಲ್ಲಿ ನೇತ್ರ ಪರೀಕ್ಬಕರ ಹುದ್ದೆಗಳನ್ನು "ಮಂಜೂರು ಮಾಡಿದ್ದು. 
ಇವರು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರತಕ್ಕ ಅಂಧರನ್ನು ಗುರುತಿಸಿ ಅವರಿಗೆ ಚಿಕಿತ್ಸಾ 
ವ್ಯವಸ್ಥೆ ಯನ್ನು ಮಾಡಲು ನೆರವಾಗುತ್ತಾ ರೆ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅಂಧತ್ವ 
ನಿವಾರಣೆಗಾಗಿ ತಜ್ಞ ವೈದ್ಯರ ಸೇವೆಯನ್ನು ಒದಗಿಸಲಾಗಿದೆ. ಹಾಗೂ ನೇತ್ರ ಚಿಕಿತ್ಸಾ 
ಶಸ್ತ್ರಾರ್ಥಿಗಳಿಗೆ ವಿಶೇಷ 'ಸಾಸಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. 


ಮಲೇರಿಯಾ ನಿರ್ಮೂಲನಾ ಕಾರ್ಯಕ್ರಮದಲ್ಲಿ : ಜ್ವರಪೀಡಿತ ರೋಗಿಗಳಿಂದ 
ರಕ್ತ ಲೇಪನಗಳನ್ನು ಸಂಗ್ರಹಿಸಿ. ದೃಢಪಟ್ಟ ರೋಗಿಗಳಿಗೆ ರೋಗ ಮೂಲೋತ್ಸಟನ 
ಚಕಿತ್ಸೆಯನ್ನು ಕೊಡುವ ವ್ಯಾಪಕ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ. ಹಾಗೂ 


(111) 


12) 


13) 


14) 


15) 


16) 


ರೋಗವನ್ನು ಹರಡದಂತೆ ತಡೆಗಟ್ಟಲು ಕೀಟ ನಾಶಕಗಳ ಸಿಂಪರಣೆಯನ್ನು ಸೋಂಕು 
ವ್ಯಾಪಕವಾಗಿರುವ ಪ್ರದೇಶಗಳಲ್ಲಿ ಕೈಗೊಳ್ಳಲಾಗುವುದು. ಆಯ್ದ ಪ್ರದೇಶಗಳಲ್ಲಿ 
ಸೊಳ್ಳೆ ಗಳ ನಿಯಂತ್ರಣವನ್ನು ನೈಸರ್ಗಿ ಪರಿಸರ ನಿಯಂತ್ರಣ ಕಾರ್ಯಕ್ರಮಗಳ 
ಮೂಲಕ ಹತೋಟಿ ಮಾಡಲು ವ್ಯ ವಸ್ತೆಯನ್ನು ಸಹ ಮಾಡಲಾಗಿದೆ. 


ಏಯ್‌, ನಿಯಂತ್ರಣ ಕಾರ್ಯಕ್ರಮದಲ್ಲಿ ರಾಜ್ಯದ ರಕ್ತನಿಧಿಗಳನ್ನು ಬಲಪಡಿಸುವುದರ 
ಜೊತೆಗೆ ಜೋನಲ್‌ ಕೇಂದ್ರಗಳನ್ನು ಸ್ಥಾಪಿಸಿ. ಶಂಕಿತ ರೋಗಿಗಳಿಂದ ಸಂಗ್ರಹಿಸಿದ ರಕ್ತ 
ಮಾದರಿಗಳನ್ನು ಪರೀಕ್ಷಿಸಿ ರೋಗವನ್ನು ) ಪತ್ತೆ ಹಚ್ಚುವ ಕಾರ್ಯಕ್ರಮವನ್ನು ಹಾಕಿಕೊಳ್ಳ 
ಲಾಗಿದೆ. ಚಿಕಿತ್ಸೆಗೆ ಪರಿಣಾಮಕಾರಿಯಾದ ವ್ಯ ವಸ್ಥೆ ಇಲ್ಲದಿರುವುದರಿಂದ. ರೋಗ 
ನಿಯಂತ್ರಣಕ್ಕೆ ಪ್ರಚಾರ ಕಾರ್ಯಕ್ರಮಗಳನ್ನು ವ್ಯಾ ಪಕವಾಗಿ ಅಳವಡಿಸಿಕೊಳ್ಳಲಾಗಿದೆ. 


ಪೌಷ್ಟಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ : ವಿಟಮಿನ್‌ `ಎ' ಅನ್ನಾಂಗದ 
ತ ಸು ನಿವಾರಿಸಲು ತೋಟಗಾರಿಕಾ ಇಲಾಖೆ. ಶಿಕ್ಷಣ ಇಲಾಖೆ ಹಾಗೂ 
ಮಹಿಳಾ ಮತ್ತು ಮಕ್ಕಳ ಕ್ಷೇಮಾಭಿವೃದ್ಧಿ ಇಲಾಖೆಯ ನೆರವಿನೊಂದಿಗೆ ಸಮೀಕ್ಷೆ 
ನಡೆಸಿ. ಈ Risse, ಸಹಕಾರದೊಂದಿಗೆ. ಸುಲಭವಾಗಿ ಸ ಸ್ಥ ಳೀಯವಾಗಿ ದೊರಕುವ 
“ಎ' ಅನ್ನಾಂಗವನ್ನು ಹೆಚ್ಚು ಪ್ರಮಾಣದಲ್ಲಿ ಹಸಿರು ತರಕಾರಿ. ಸೊಪು ಮತ್ತು ಸುಲಭ 
ಸಾಧ್ಯವಾದ ಹಣ್ಣು ಗಳ ಮೂಲಕ ಪಡೆಯುವ ವ್ಯ ವಸ್ಥೆ ಯನ್ನು ಶಿಕ್ಷಣ ಮಾಧ್ಯಮದ 
ಮುಖಾಂತರ ಪ್ರಚುರಪಡಿಸುವುದರ ಜೊತೆಗೆ - 3 ವರ್ಷದೊಳಗಿನ ಮಕ್ಕಳಿಗೆ 
ವಿಟಮಿನ್‌ "ಎ' ಅನ್ನಾಂಗವನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಕೋಲಾರ 
ಜಿಲ್ಲೆಗೆ ರೂಪಿಸಲಾಗಿದೆ. 


ಗಳಗಂಡ ನಿಯಂತ್ರಣ ಕಾರ್ಯಕ್ರಮದಲ್ಲಿ : ರಾಜ್ಯದಲ್ಲಿನ ಎಲ್ಲಾ ಜಿಲ್ಲೆಗಳಲ್ಲಿ 
ಸಮೀಕ್ಷೆ ನಡೆಸಿದ್ದು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಕೊಡಗು 
ಜಿಲ್ಲೆ ಗಳಲ್ಲಿ ಆಡಿನ್‌ ರಹಿತ ಉಪ್ಪನ್ನು. ನಿಷೇಧಿಸಿ. ಅಯೋಡಿನ್‌ ಹೊಂದಿದ 
ಲವಣವನ್ನು ಮಾತ್ರ ವಿತರಣೆ ಮಾಡುವಂತೆ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. 
ಇದರಿಂದ ಗಳಗಂಡ ಖಾಯಿಲೆಯ ಪ್ರಮಾಣವನ್ನು ಕುಂಠಿತಗೊಳಿಸಲಾಗಿದೆ. 


ಮಕ್ಕಳಲ್ಲಿ ಅತಿಸಾರ ಬೇಧಿಯನ್ನು ನಿಯಂತ್ರಿಸಲು ಒ.ಆರ್‌.ಎಸ್‌. ಪಟ್ಟಣಗಳನ್ನು 
ಗ್ರಾಮಾಂತರ ಪ್ರದೇಶಗಳಲ್ಲಿ ಸುಲಭ ಸಾಧನವಾಗಿ ದೊರೆಯುವಂತೆ “ಮಾಡಲು 
ಮತ್ತು ಅದನ್ನು ಬಳಸುವ ಮಾದರಿಯನ್ನು ಶಿಕ್ಷಣ ಸಾಮಗ್ರಿಗಳ ಮೂಲಕ ಪ್ರಚಾರ 
ಪಡಿಸಲಾಗಿದೆ. ಆರೋಗ್ಯ ಉಪ ಕೇಂದ್ರಗಳಲ್ಲಿ ಮತ್ತು ಆರೋಗ್ಯ ಸಂಸ್ಥೆಗಳಲ್ಲಿ. 
ಅಂಗನವಾಡಿ ಕೇಂದ್ರಗಳಲ್ಲಿ ಜನರಿಗೆ ಸುಲಭ ಸಾಧ್ಯವಾಗಿ ದೊರೆಯುವಂತೆ 
ಒ. ಆರ್‌. ಎಸ್‌. ಪಟ್ಟಣಗಳನ್ನು ಇರಿಸಲಾಗಿದೆ. 


ರಾಜ್ಯದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳಲ್ಲಿ ಇರತಕ್ಕ ಖಾಲಿ 
ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಈ 


(iv) 


17) 


ಸಾಲಿನಲ್ಲಿ ಗುತ್ತಿಗೆ ಆಧಾರದ ಮೇಲೆ ವೈದ್ಯರ ಹುದ್ದೆಗಳನ್ನು ತುಂಬಲಾಗಿದೆ. ಇತರೆ 
ಹುದ್ದೆಗಳನ್ನು ಸಹ ತುಂಬಲು ಯೋಜಿಸಲಾಗಿದೆ. 


ಆಡಳಿತದಲ್ಲಿ ಶಿಸ್ತನ್ನು ಹೆಚ್ಚು ಮಾಡಲು ಅನಧಿಕೃತ ಗೈರು ಹಾಜರಾಗಿರುವ ಸಿಬ್ಬಂದಿ 
ವರ್ಗದವರ ಮೇಲೆ ಕಠಿಣವಾಗಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು. ಹಾಗೂ - 
ರಾಜ್ಯದಲ್ಲಿರುವ ಆಸ್ಪತ್ರೆಗಳನ್ನು ಮೇಲಾಧಿಕಾರಿಗಳು ಮೇಲಿಂದ ಮೇಲೆ ಪರಿವೀಕ್ಷಣೆ 
ನಡೆಸಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಇತರೆ ಆಸ್ಪತ್ರೆಗಳಲ್ಲಿ ಹೆಚ್ಚಿನ 
ಶಿಸ್ತಿನ ವಾತಾವರಣವನ್ನು ಮೂಡಿಸುವುದು ಇವೇ ಮೊದಲಾದ ಕಾರ್ಯ 
ಕ್ರಮಗಳನ್ನೊಳಗೊಂಡಿದೆ. 


(1) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು 


ಮುನ್ನೋಟ :- 


ಸಾರ್ವಜನಿಕ ಆರೋಗ್ಯ ಪ್ರಾಮುಖ್ಯತೆಯ ವಿವಿಧ ರಾಷ್ಟ್ರೀಯ ಮತ್ತು ರಾಜ್ಯದ ಆರೋಗ್ಯ 


ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರುವುದು. ರಾಜ್ಯದ ಜನತೆಗೆ ಆರೋಗ್ಯ ಸೇವೆಗಳನ್ನು 
ವಿವಿಧ ಮಾದರಿಯ ಆರೋಗ್ಯ ಸಂಸ್ಥೆ ಗಳ ಮೂಲಕ ಒದಗಿಸುವುದು ಇಲಾಖೆಯ 
ಉದ್ದೇಶವಾಗಿರುತ್ತದೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಆರೋಗ್ಯ ಸೇವೆಗಳನ್ನು. ಕೆಳಕಂಡ 


ಕಾರ್ಯಕ್ರಮಗಳ ಮೂಲಕ ಒದಗಿಸುತ್ತದೆ. 


1) 
2) 
3) 


4) 
5) 
6) 
7) 


8) 


9) 
10) 


11) 
12) 
13) 
14) 


ಕನಿಷ್ಮಾ ವಶ್ಯಕತೆಗಳ ಯೋಜನೆಯ ಅಂಶವಾದ ಗ್ರಾಮೀಣ ಆರೋಗ್ಯ ಯೋಜನೆ. 
ವೈದ್ಯಕೀಯ ಅಭಿವೃದ್ಧಿ ಕಾರ್ಯಕ್ರಮ. 


ತಾಯಿ, ಮಕ್ಕಳ ಆರೋಗ್ಯ, ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಮತ್ತು ಲಸಿಕೆ 
ಕಾರ್ಯಕ್ರಮ. j 


ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ. 
ರಾಷ್ಟ್ರೀಯ ಕ್ಹಯ ರೋಗ ನಿಯಂತ್ರಣ ಕಾರ್ಯಕ್ರಮ. 
ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮ. 


ರಾಷ್ಟ್ರೀಯ ಮಲೇರಿಯಾ ನಿರ್ಮೂಲನಾ ಕಾರ್ಯಕ್ರಮ ಮತ್ತು ರಾಷ್ಟ್ರೀಯ ಫೈಲೇರಿಯ 
ರೋಗ ನಿಯಂತ್ರಣ ಕಾರ್ಯಕ್ರಮ. 


ಸೋಂಕು ರೋಗಗಳಾದ ಅತಿಸಾರ ರೋಗಗಳು ಕ್ಯಾಸನೂರು ಅರಣ್ಯ ಖಾಯಿಲೆ, 
ಜಪಾನೀಸ್‌ ಎನ್‌ಸಫಲೈಟಸ್‌ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ. 


ಆರೋಗ್ಯ ಶಿಕ್ಷಣ ಮತ್ತು ತರಬೇತಿ ಕಾರ್ಯಕ್ರಮ. 

ಪೌಷ್ಠಿಕ ಆಹಾರ ಕಾರ್ಯಕ್ರಮ - ಪೌಷ್ಠಿಕ ಆಹಾರದ ಬಗ್ಗೆ ಶಿಕ್ಷಣ ಮತ್ತು 
ಪ್ರಾತ್ಯಕ್ಷಿಕತೆ. 

ರಾಷ್ಟ್ರೀಯ ಗಳಗಂಡ ನಿಯಂತ್ರಣ ಕಾರ್ಯಕ್ರಮ. 

ಪ್ರಯೋಗಾಲಯ ಸೇವೆಗಳು ಮತ್ತು ಲಸಿಕೆ ತಯಾರಿಕಾ ಘಟಕಗಳು. 

ಶಿಕ್ಷಣ ಮತ್ತು ಪರಿಸರ ನೈರ್ಮಲ್ಯ ಕಾರ್ಯಕ್ರಮ. 

ರೋಗ ಪರಿಹಾರಕ ಸೇವೆಗಳು. 


ಆಡಳಿತ ಮತ್ತು ನಿರ್ದೇಶನ : 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶಕರು ಇಲಾಖೆಯ ಮುಖ್ಯಸ್ಥ 
ರಾಗಿರುತ್ತಾರೆ. ಆಡಳಿತ ಮತ್ತು ಆರ್ಥಿಕ ಜವಾಬ್ದಾರಿಯು ಇಲಾಖೆಯ ನಿರ್ದೇಶಕರದಾಗಿರುತ್ತದೆ. 
ನಿರ್ದೇಶಕರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು. ಇವರು ರಾಜ್ಯದಲ್ಲಿ ವಿವಿ 
ರಾಷ್ಟ್ರೀಯ ಹಾಗೂ ಕುಟುಂಬ ಕಲ್ಯಾಣ ಸೇವೆಗಳನ್ನೊಳಗೊಂಡಂತೆ ರಾಜ್ಯದ ಆರೋಗ್ಯ 
ಕಾರ್ಯಕ್ರಮಗಳನ್ನು ಕಾರ್ಯ ರೂಪಕ್ಕೆ ತರಲು ಜವಾಬ್ದಾರರಾಗಿರುತ್ತಾರೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶಕರಿಗೆ ಅಪರ ನಿರ್ದೆಶಕರು 
(ಕುಟುಂಬ ಕಲ್ಯಾಣ ಮತ್ತು ತಾಯಿ ಮಕ್ಕಳ ಆರೋಗ್ಯ), ಅಪರ ನಿರ್ದೇಶಕರು (ಏಯ್ಣ್ಸ್‌). 
ಹದಿನಾಲ್ಕು ಸಹ ನಿರ್ದೇಶಕರುಗಳು. ಒಬ್ಬರು ಡೆಮೋಗ್ರಾಫರ್‌ ಮತ್ತು ಹದಿನಾರು ಉಪ 
ನಿರ್ದೇಶಕರುಗಳು ನೆರವಾಗುತ್ತಾರೆ. ಮತ್ತು ಈ ಅಧಿಕಾರಿಗಳು ತಾಂತ್ರಿಕ ಸಲಹೆಗಾರರಾಗಿ 
ಕಾರ್ಯ ನಿರ್ವಹಿಸುತ್ತಾರೆ. ಒಬ್ಬರು ಮುಖ್ಯ ಲೆಕ್ಕಪತ್ರಾಧಿಕಾರಿ ಹಾಗೂ ಆರ್ಥಿಕ ಸಲಹೆಗಾರರು 
ಮತ್ತು ಒಬ್ಬರು ಮುಖ್ಯ ಆಡಳಿತಾಧಿಕಾರಿಗಳು ಇದ್ದು. ಇವರುಗಳು ಕ್ರಮವಾಗಿ ಇಲಾಖೆಗೆ 
ಸಂಬಂಧಿಸಿದ ಹಣಕಾಸು ಮತ್ತು ಲೆಕ್ಕಪತ್ರ. ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶಕರಿಗೆ 
ನೆರವಾಗುತ್ತಾರೆ. 

ವಿಭಾಗ ಮಟ್ಟದಲ್ಲಿ ನಾಲ್ಕು ಮಂದಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ 
ವಿಭಾಗೀಯ ಸಹ ನಿರ್ದೇಶಕರುಗಳಿದ್ದು. ಇವರು ಬೆಂಗಳೂರು. ಬೆಳಗಾವಿ. ಗುಲ್ಬರ್ಗಾ ಮತ್ತು 
ಮೈಸೂರಿನಲ್ಲಿ ವಿಭಾಗೀಯ ಮಟ್ಟದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಇವರುಗಳಿಗೆ 
ಸಹಾಯಕರುಗಳಾಗಿ ತಲಾ ಇಬ್ಬರಂತೆ ಉಪ ನಿರ್ದೇಶಕರುಗಳು ಇರುತ್ತಾರೆ. 


ವಿಭಾಗೀಯ ಸಹ ನಿರ್ದೇಶಕರುಗಳು ಅವರವರ ಅಧಿಕಾರ ವ್ಯಾಪ್ತಿಯೊಳಗೆ ಬರುವ 
ಜಿಲ್ಲೆಗಳಲ್ಲಿ ಪರ್ಯಾನ್ವೇಷಣೆ ನಡೆಸುವುದು ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಹಾಗೂ 
ಪ್ರಸೂತಿ ಮತ್ತು ಮಕ್ಕಳ ಆರೋಗ್ಯ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಾ 
ಚರಣೆಗೆ ತರುವುದಕ್ಕೆ ಜವಾಬ್ದಾರರಾಗಿರುತ್ತಾರೆ. 


ಜಿಲ್ಲಾ ಮಟ್ಟದಲ್ಲಿ 20 ಮಂದಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಅಧಿಕಾರಿಗಳು ಇರುತ್ತಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ನೆರವಿಗೆ 
ಜಿಲ್ಲಾ ಕುಷ್ಕರೋಗಾಧಿಕಾರಿಗಳು, ಜಿಲ್ಲಾ ತಾಯಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳು 
(ಹಿಂದಿನ ಜಿಲ್ಲಾ ಲಸಿಕೆ ಅಧಿಕಾರಿಗಳು), ಜಿಲ್ಲಾ ಮಲೇರಿಯಾಧಿಕಾರಿಗಳು. ಜಿಲ್ಲಾ ಕ್ಷಯ 
ರೋಗಾಧಿಕಾರಿಗಳು, ಜಿಲ್ಲಾ ಪ್ರಯೋಗಶಾಲೆಗಳಲ್ಲಿನ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು 
(ಕುಟುಂಬ ಕಲ್ಯಾಣ ಮತ್ತು ಪ್ರಸೂತಿ ಮತ್ತು ಮಕ್ಕಳ ಆರೋಗ್ಯ ಸೇವೆಗಳು) ಮತ್ತು ಪ್ರಾದೇಶಿಕ 
ಸಹಾಯಕ ರಸಾಯನಿಕ ವಿಶ್ಲೇಷಕರುಗಳು ಇರುತ್ತಾರೆ. ಇವರುಗಳು ಕುಟುಂಬ ಕಲ್ಯಾಣ 
ಸೇವೆಗಳು ಹಾಗೂ ಪ್ರಸೂತಿ ಮತ್ತು ಮಕ್ಕಳ ಆರೋಗ್ಯ ಸೇವೆಗಳನ್ನೊಳಗೊಂಡಂತೆ 
ರಾಷ್ಟ್ರೀಯ ಮತ್ತು ರಾಜ್ಯದ ಆರೋಗ್ಯ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಲು 
ಜವಾಬ್ದಾರರಾಗಿರುತ್ತಾರೆ. 


ಜಿಲ್ಲಾ ಮಟ್ಟದಲ್ಲಿರುವ ಜಿಲ್ಲಾ ಆಸ್ಪತ್ರೆಗಳ ಜಿಲ್ಲಾ ಶಸ್ತ್ರಚಿಕಿತ್ಸಕರುಗಳು ರೋ 


J 


ಪರಿಹಾರಕ ಸೇವೆಗಳನ್ನು ಒದಗಿಸುವುದಕ್ಕೆ ಜವಾಬ್ದಾ ರರಾಗಿರುತ್ತಾರೆ. ಜಿಲ್ಲಾ ಆಸ್ಪತ್ರೆಗಳು 
ಪರಾಮರ್ಶಕ ಆಸ್ಪತ್ರೆಗಳಾಗಿಯೂ ಕಾರ್ಯ ನಿರ್ವಹಿಸುತ್ತಿವೆ. 


ರಾಗಿರುತ್ತಾರೆ. 


1. 
2. 


ತಿ. 


ಉಪವಿಭಾಗ ಮಟ್ಟದಲ್ಲಿ 49 ಸಹಾಯಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣಾಧಿಕಾರಿಗಳು. ಕುಟುಂಬ ಕಲ್ಯಾಣ ಹಾಗೂ ಪ್ರಸೂತಿ ಮತ್ತು ಮಕ್ಕಳ ಆರೋಗ್ಯ 
ಸೇವೆಗಳನ್ನು ಒಳಗೊಂಡಂತೆ ವಿವಿಧ ರಾಷ್ಟ್ರೀಯ ಮತ್ತು ರಾಜ್ಯದ ಆರೋಗ್ಯ ಕಾರ್ಯಕ್ರಮ 
"ಗಳನ್ನು ಕಾರ್ಯಗತಗೊಳಿಸಲು ಜವಾಬ್ದಾರರಾಗಿರುತ್ತಾರೆ. 


ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮಟ್ಟದಲ್ಲಿ ವೈದ್ಯಾಧಿಕಾರಿಗಳು ಕುಟುಂಬ ಕಲ್ಯಾಣ 
: ಹಾಗೂ ಪ್ರಸೂತಿ ಮತ್ತು ಮಕ್ಕಳ ಆರೋಗ್ಯ ಸೇವೆಗಳನ್ನೊಳಗೊಂಡಂತೆ ರಾಷ್ಟ್ರೀಯ 
ಮತ್ತು ರಾಜ್ಯ ಆರೋಗ್ಯ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಲು ಜವಾಬ್ದಾರ 


1994 - 95ನೇ ಸಾಲಿನ ಸಾಧನೆಗಳು (ಡಿಸೆಂಬರ್‌ 94ರ ಅಂತ್ಯದವರೆಗೆ) 


ಸರ್ಕಾರವು 1994-95ನೇ ಸಾಲಿನಲ್ಲಿ ಈ ಕೆಳಕಂಡವುಗಳಿಗೆ ಮಂಜೂರಾತಿಯನ್ನು 
ನೀಡಿದೆ. 


}, 
ತೆ 


33 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸ್ಥಾಪನೆ. 
11 ಸಮುದಾಯ ಆರೋಗ್ಯ ಕೇಂದ್ರಗಳ ಸ್ಥಾಪನೆ. 


ಪ್ರಸೂತಿ ಗೃಹಗಳು :- 


ಹೊಳಲು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಮಂಡ್ಯ ತಾ ॥ ಮಂಡ್ಯ ಜಿಲ್ಲೆ. 


ಸಿಂಗಟಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಕಡೂರು ತಾ, 
ಚಿಕ್ಕಮಗಳೂರು ಜಿಲ್ಲೆ 


ಚಂದ್ರಪ್ಪ ವೃತ್ತ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಬೆಂಗಳೂರು ದಕ್ಷಿಣ ತಾ:. 
ಬೆಂಗಳೂರು ಜಿಲ್ಲೆ. 


ಹಿರೇಬೈಲು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಮೂಡಿಗೆರೆ ತಾ. ಚಿಕ್ಕಮಗಳೂರು 
ಜಿಲ್ಲೆ. 


ಕೈವಾರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಚಿಂತಾಮಣಿ ತಾ॥. ಕೋಲಾರ ಜಿಲ್ಲೆ. 


ಬಾಗಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಬೆಂಗಳೂರು ಉತ್ತರ ತಾ. 
ಬೆಂಗಳೂರು ಜಿಲ್ಲೆ. 


7. ಕೆರಗೋಡು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಮಂಡ್ಯ ತಾ॥. ಮಂಡ್ಯ ಜಿಲ್ಲೆ. 


8. ದೊಡ್ಡ ಅರಸಿನಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಮದ್ದೂರು ತಾ॥. ಮಂಡ್ಯ 


ಹಾಸಿಗೆಗಳ ಸಂಖ್ಯೆಯ ಹೆಚ್ಚಳಿಕೆ :- 
1. ಸಾರ್ವಜನಿಕ ಆಸ್ಪತ್ರೆ. ಕಾರ್ಕಳ. ಪಕ್ಕಿ ಕನ್ನಡ ಜಿಲ್ಲೆ - 100 ರಿಂದ 200 


ಹಾಸಿಗೆಗಳು. 
2. ಸಾರ್ವಜನಿಕ ಆಸ್ಪತ್ರೆ. ಜೇವರ್ಗಿ, ಗುಲ್ಬರ್ಗಾ ಜಿಲ್ಲೆ - 30 ರಿಂದ 100 
ಹಾಸಿಗೆಗಳು. 
ತಿ. ಸಾರ್ವಜನಿಕ ಆಸ್ಪತ್ರೆ. ಯಾದಗೀರ್‌, ಗುಲ್ಬರ್ಗಾ ಜಿಲ್ಲೆ-30 ರಿಂದ 100 
ಹಾಸಿಗೆಗಳು. 


ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್‌ ಪತ್ತೆ ಕೇಂದ್ರ ಸ್ಥಾಪನೆ. 

ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದಲ್ಲಿ 40 ಪ್ರಾಥಮಿಕ ಆರೋಗ್ಯ 
ಕೇಂದ್ರಗಳ ಅಭಿವೃದ್ಧಿ. 

ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮದಡಿಯಲ್ಲಿ ಚಿಕ್ಕಮಗಳೂರು 
ಜಿಲ್ಲೆ ಗೆ ಎನ್‌. ಆರ್‌. ಪುರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಶಿವಮೊಗ್ಗ ಜಿಲ್ಲೆಯ 


ಹರಮಘಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ತಲಾ ಒಂದು ಸಮೀಕ್ಷೆ ಶಿಕ್ಷಣ 
ಮತ್ತು ಚಿಕಿತ್ಸಾ ಕೇಂದ್ರಗಳ ಸ್ಥಾ ಪನೆ. 


ತುಮಕೂರು ಮತ್ತು ಧಾರವಾಡ ಜಿಲ್ಲಾ ಆಸ್ಪತ್ರೆಯ ಸ್ವಚ್ಚತೆ ಕಾರ್ಯವನ್ನು ಖಾಸಗಿ 
ಯವರಿಗೆ ವಹಿಸಿಕೊಡಲು ಮಂಜೂರಾತಿ ದೊರಕಿದೆ. 

ತುಮಕೂರು ಜಿಲ್ಲಾ ಆಸ್ಪತ್ರೆಯ ಪ್ರಯೋಗಶಾಲೆಯ ಅಭಿವೃದ್ಧಿಗಾಗಿ 1.75 ಲಕ್ಷ 
ಮೌಲ್ಯದ ಉಪಕರಣಗಳನ್ನು ಖರೀದಿಸಲು ಸರ್ಕಾರ ಮಂಜೂರಾತಿ ನೀಡಿದೆ. 
ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ 15 ಹೆಚ್ಚುವರಿ ಹುದ್ದೆಯನ್ನು ಸೃಜಿಸಲು ಸರ್ಕಾರ ' 
ಮಂಜೂರಾತಿ ನೀಡಿದೆ. 


ಹಾಸನದ ಶ್ರೀ ಚಾಮರಾಜೇಂದ್ರ ಆಸ್ಪತ್ರೆಗೆ 1994-95ನೇ ಸಾಲಿನಲ್ಲಿ ರೂ.7.40 ಲಕ್ಷ 
ಮೌಲ್ಯದ ಉಪಕರಣಗಳನ್ನು ಖರೀದಿಸಲು ಸರ್ಕಾರ ಮಂಜೂರಾತಿ ನೀಡಿದೆ. 


ಮಡಿಕೇರಿ, ತುಮಕೂರು. ರಾಯಚೂರು, ಮಂಡ್ಯ ಮತ್ತು ಚಿಕ್ಕ ಮಗಳೂರು ಜಿಲ್ಲಾ 
ಆಸ್ಪತ್ರೆಗಳಲ್ಲಿ ಮಾನಸಿಕ ಚಿಕಿತ್ಸಾ ಕೇಂದ್ರವನ್ನು ತೆರೆಯಲು ಸರ್ಕಾರ ಮಬನ 
ನೀಡಿದೆ. 


13. 


14. 


15. 


16. 


ತುಮಕೂರು ಮತ್ತು ಮಡಿಕೇರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹಾಗೂ ಕೆ.ಸಿ. ಸಾರ್ವಜನಿಕ 
ಆಸ್ಪತ್ರೆ. ಬೆಂಗಳೂರು. ಇಲ್ಲಿ ತೀವ್ರ ಹೃದ್ರೋಗ ಚಿಕಿತ್ಸಾ ಕೇಂದ್ರ ಸ್ಥಾಪಿಸಲು ಸರ್ಕಾರ 
ಮಂಜೂರಾತಿ ನೀಡಿದೆ. 


ಬೆಂಗಳೂರಿನ ಕೆ.ಸಿ. ಸಾರ್ವಜನಿಕ ಆಸ್ಪತ್ರೆಯ ಪ್ರಯೋಗ ಶಾಲೆಯನ್ನು ಆಧುನೀಕರಿಸಲು 
4 ಹೆಚ್ಚುವರಿ ಸಿಬ್ಬಂದಿಯನ್ನು ಮತ್ತು ಉಪಕರಣಗಳನ್ನು ಖರೀದಿಸಲು ಸರ್ಕಾರ 
ಮಂಜೂರಾತಿ ನೀಡಿದೆ. 

ಬೆಂಗಳೂರಿನ ಜಯನಗರದ ಆಸ್ಪತ್ರೆಯ ಪ್ರಯೋಗ ಶಾಲೆಯನ್ನು ಆಧುನಿಕರಿಸಲು. 
2 ಹೆಚ್ಚುವರಿ ಹುದ್ದೆಯನ್ನು ಸೃಜಿಸಲು ಮತ್ತು ಉಪಕರಣಗಳನ್ನು ಖರೀದಿಸಲು 
ಸರ್ಕಾರದ ಮಂಜೂರಾತಿ ದೊರಕಿದೆ. 

ಶಿವಮೊಗ್ಗ ಮೆಗ್ಗಾನ್‌ ಆಸ್ಪತ್ರೆಯ 100 ಹೆಚ್ಚಿನ ಹಾಸಿಗೆಗಳನ್ನು ಸ್ಥಾಪಿಸಲು, 22 
ಹೆಚ್ಚಿನ ಹುದ್ದೆಗಳನ್ನು ಸೃಜಿಸಲು ಮತ್ತು ಅವರ್ತ ಮತ್ತು ಅನಾವರ್ತ ವೆಚ್ಚವನ್ನು 
ಭರಿಸಲು ಸರ್ಕಾರ ಮಂಜೂರಾತಿ ನೀಡಿದೆ. 


ಬೀದರ್‌ ಬಿಜಾಪುರ ಮತ್ತು ಚಿಕ್ಕಮಗಳೂರು ಆಸ್ಪತ್ರೆಗಳಲ್ಲಿ ನೀರಿನ ಸೌಕರ್ಯವನ್ನು 
ಅಭಿವೃದ್ಧಿ ಗೊಳಿಸಲು ಸರ್ಕಾರ ಮಂಜೂರಾತಿ ನೀಡಿದೆ. 


ವೈದ್ಯಕೀಯ ರಕ್ಷಣೆ (ನಗರ) 


ಜಿಲ್ಲಾ ಆಸ್ಪತ್ರೆಗಳು ರೋಗಿಗಳ ಚಿಕಿತ್ಸಾ ಸೇವೆಯನ್ನೇ ಅಲ್ಲದೆ ರೋಗ ನಿರೋಧಕ ಹಾಗೂ 


ಆರೋಗ್ಯ ಉತ್ತೇಜಕ ಕಾರ್ಯಕ್ರಮವನ್ನು ಇತರ ಪ್ರಮುಖ ಆಸ್ಪ ತ್ರೆಗಳು, ಬೋಧಕ 
ಆಸ ತ್ರೆಗಳು ಮತ್ತು ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆಗಳು ಮುಂತಾದ ವಿವಿಧ ಬಗೆಯ ಕೆಳಕಂಡ 
ಆಸ್ಪತ್ರೆಗಳ ಮೂಲಕ ಒದಗಿಸುತ್ತಿದೆ. 


1) 
2) 
3) 
4) 
5) 


ಸಂಸ್ಥೆ ಗಳ ಸಂಖ್ಯೆ. ಹಾಸಿಗೆಗಳ ನಾ 


ಜಿಲ್ಲಾ ಆಸ್ಪತ್ರೆಗಳು ತ 16 5.788 
ಬೋಧಕ ಆಸ್ಪತ್ರೆಗಳು ತ 9 5.907 
ದೊಡ್ಡ ಆಸ್ಪತ್ರೆಗಳು a 8: 1521 
ವಿಶೇಷ ಆಸ್ಪತ್ರೆಗಳು - 16 3.330 
ಸಾರ್ವಜನಿಕ ಆಸ್ಪತ್ರೆಗಳು : 

ಹೆರಿಗೆ ಆಸ್ಪತ್ರೆಗಳು - 127 6,361 
ಒಟ್ಟು | 176 22.907 


u 


ಪ್ರತಿ ಜಿಲ್ಲಾ ಆಸ್ಪತ್ರೆಯು ಕೆಳಕಂಡ ವಿಶೇಷ ಸೇವಾ ಸೌಲಭ್ಯಗಳನ್ನು 
ಹೊಂದಿರುತ್ತದೆ. 
1) ಕಾಯ ಚಿಕಿ 
2) ಶಸ್ತ್ರಚಿಕಿತ್ಸೆ 
3) ಪ್ರಸೂತಿ ಮತ್ತು ಸ್ತ್ರೀರೋಗ ಚಿಕಿತ್ಸೆ 
4) ಮಕ್ಕಳ ಚಿಕಿತ್ಸೆ 
5) ನೇತ್ರ ಚಿಕಿತ್ಸೆ 
6) ಅಸ್ಥಿ ಚಿಕಿತ್ಸೆ 
7) ಕಿವಿ, ಮೂಗು ಮತ್ತು ಗಂಟಲು ಚಿಕಿತ್ಸೆ 
8) ಚರ್ಮ ಮತ್ತು ಗುಹ್ಕ ರೋಗಗಳ ಚಿಕಿತ್ಸೆ 
9) ರೋಗ ವಿಧಾನ ಶಾಸ್ತ್ರ ಮತ್ತು ಏಕಾಣುಜೀವಿ ಶಾಸ್ತ್ರ 
10) ಕ್ಟ - ಕಿರಣ 
11) ಅರಿವಳಿಕೆ 
12) ದಂತ ಚಿಕಿತ್ಸೆ 


CS 


J 


ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇರುವ ವಿಶೇಷ ತಜ್ಞರ ಸೇವಾ ವಿಭಾಗಗಳು ಆಸ್ಪತ್ರೆಗಳಿಗೆ 
ನೇರವಾಗಿ ಬರುವ ಹಾಗೂ ಗ್ರಾಮಾಂತರ ಪ್ರದೇಶದ ಚಿಕ್ಕ ಆರೋಗ್ಯ ಸಂಸ್ಥೆಗಳಿಂದ ಮತ್ತು 
ಹಳ್ಳಿಗಾಡಿನ ಆರೋಗ್ಯ ಸಂಸ್ಥೆ ಗಳಿಂದ ಬರುವಂತಹ ರೋಗಿಗಳಿಗೂ ಸೇವಾ ಸೌಲಭ್ಯಗಳನ್ನು 
ಒದಗಿಸುತ್ತವೆ. ಜಿಲ್ಲಾ ಆಸ್ಪತ್ರೆಗಳು ಕೆಳ ಹಂತದ ಆರೋಗ್ಯ ಸಂಸ್ಥೆಗಳಿಗೆ ಪರಾಮರ್ಶಕ 
ಆಸ್ಪತ್ರೆಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. 

ಶ್ರೀ ಚಾಮರಾಜೇಂದ್ರ ಜಿಲ್ಲಾ ಆಸ್ಪತ್ರೆ. ಹಾಸನ : ಮೆಗ್ಗಾನ್‌ ಜಿಲ್ಲಾ ಆಸ್ಪತ್ರೆ. ಶಿವಮೊಗ್ಗ 
ಶ್ರೀ ನರಸಿಂಹರಾಜ ಜಿಲ್ಲಾ ಆಸ್ಪತ್ರೆ, ಕೋಲಾರ ಮತ್ತು ಜಿಲ್ಲಾ ಆಸ್ಪತ್ರೆ, ಬಿಜಾಪುರ, ಇವುಗಳಲ್ಲಿ 
ಸುಟ್ಟ ಗಾಯ ಮತ್ತು ಆಕಸ್ಮಿಕ ವಿಭಾಗಗಳನ್ನು ಸ್ಥಾಪಿಸಲಾಗಿದೆ. 


ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮತ್ತು ಉಡುಪಿ. ಕೋಲಾರ ಚಿನ್ನದ. ಗಣಿ ಪ್ರದೇಶ 
ಮತ್ತು ಕೊಳ್ಳೇಗಾಲದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಗುಹ್ಕರೋಗ ಚಿಕಿತ್ಸಾಲಯಗಳು 
ಕಾರ್ಯ ನಿರ್ವಹಿಸುತ್ತಿವೆ. | ”] 


ರಾಯಚೂರು. ಚಿಕ್ಕಮಗಳೂರು, ಮಂಡ್ಯ. ತುಮಕೂರು. ಮಡಿಕೇರಿ, ಶಿವಮೊಗ್ಗ. ಹಾಸನ, 
ಚಿತ್ರದುರ್ಗ, ಬೀದರ್‌ ಮತ್ತು ಬಿಜಾಪುರ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾನಸಿಕ ರೋಗ 
ಚಿಕಿತ್ಸಾಲಯಗಳನ್ನು ಮಂಜೂರು ಮಾಡಲಾಗಿದೆ. 


6 


ಶಿವಮೊಗ್ಗ. ಹಾಸನ. ತುಮಕೂರು. ಚಿತ್ರದುರ್ಗ. ಕೋಲಾರ. ಮಂಡ್ಯ ಮತ್ತು 
ಬಿಜಾಪುರಗಳಲ್ಲಿರುವ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಫಿಸಿಯೋಥೆರಪಿ ಚಿಕಿತ್ಸಾ ಘಟಕಗಳು ಕಾರ್ಯ 
ನಿರ್ವಹಿಸುತ್ತಿರುತ್ತವೆ. ಎಲ್ಲಾ ಬೋಧಕ ಆಸ್ಪತ್ರೆಗಳಲ್ಲಿಯೂ ಫಿಸಿಯೋಥೆರಪಿ ಚಿಕಿತ್ಸಾ 
ep ಕಾರ್ಯ ನಿರ್ವಹಿಸುತ್ತಿರುತ್ತವೆ. ಬೆಂಗಳೂರಿನಲ್ಲಿ ಇರುವ ಕೆ. ಸಿ. ಸಾರ್ವಜನಿಕ 
ಆಸ್ಪತ್ರೆಯಲ್ಲಿ ಮತ್ತು ಜಯನಗರದ ಸಾರ್ವಜನಿಕ ಆಸ ತ್ರೆಯಲ್ಲಿಯೂ ಕೂಡ ಫಿಸಿಯೋಥೆರಪಿ 


ಚಿಕಿತ್ಸಾ ಘಟಕವು ಕಾರ್ಯನಿರ್ವಹಿಸುತ್ತಿರುತ್ತದೆ. 
ತುರ್ತು ಮತ್ತು ಆಕಸ್ಮಿಕ ವಿಭಾಗಗಳು ದಿನವಿಡೀ ಕೆಲಸ ನಿರ್ವಹಿಸುತ್ತಿರುತ್ತವೆ. ' 


ಆರ್ಥಿಕ ಸಂಪನ್ಮೂಲಕ್ಕೆ ಅನುಗುಣವಾಗಿ ಎಲ್ಲಾ ಜಿಲ್ಲಾ ಆಸ್ಪ ತ್ರೆಗಳಲ್ಲಿ ಮತ್ತು ಎಲ್ಲಾ 
ದೊಡ್ಡ ಆಸ್ಪತ್ರೆಗಳಲ್ಲಿ ಶಾ ರಕ್ತನಿಧಿ ಕೇಂದ್ರಗಳನ್ನು ಬಲಪಡಿಸಲಾಗುತ್ತಿದೆ. ಏಯ್ದ್‌ 
ಸ್ಕ್ರೀನಿಂಗ್‌ನ ಸೆ ಸೌಲಭ್ಯ ವನ್ನು ಎಲ್ಲಾ ರಕ್ತನಿಧಿಗಳಲ್ಲಿ ಹಂತ ಹಂತವಾಗಿ ಒದಗಿಸಲಾಗುತ್ತಿದೆ. 
ರೇಡಿಯಾಲಜಿ ಸೇವೆಯು ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ, ದೊಡ್ಡ ಆಸ್ಪತ್ರೆಗಳಲ್ಲಿ ಮತ್ತು 
ತಾಲ್ಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಲಭ್ಯವಿರುತ್ತದೆ. 

ದಂತ ಚಿಕಿತ್ಸಾ ವಿಭಾಗವನ್ನು ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ದೊಡ್ಡ ಆಸ್ಪತ್ರೆಗಳಲ್ಲಿ ಮತ್ತು 
ತಾಲ್ಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಸ್ಥಾಪಿಸಲಾಗಿದೆ. 

ಬೆಂಗಳೂರು, ಮೈಸೂರು ಮತ್ತು ಕೋಲಾರ ಚಿನ್ನದ ಗಣಿ ಪ್ರದೇಶದಲ್ಲಿರುವ 
ಸಾಂಕ್ರಾಮಿಕ ರೋಗ ಆಸ್ಪತ್ರೆಗಳು ವಿಶೇಷ ರೀತಿಯ ಆಸ್ಪತ್ರೆಗಳಾಗಿದ್ದು, ಅತಿಸಾರ, ಕರುಳುಬೇನೆ, 
ಗಂಟಲುಮಾರಿ, ಧನುರ್ವಾಯು, ನಾಯಿಕೆಮ್ಮು, ಹುಚ್ಚುನಾಯಿ ಕಡಿತ, ದಢಾರ, ಸಂಶಯಾಸ್ಪದ 


ಸೀತಾಳೆ ಸಿಡುಬು ರೋಗ ಮತ್ತು ಇತರ ಅಂಟು ಜಾಡ್ಯಗಳಂತಹ ಸಾಂಕ್ರಾಮಿಕ ರೋಗಗಳಿಗೆ 
ಮಾಸಲಾಗಿದೆ. 


ಗ್ರಾಮೀಣ ಆರೋಗ್ಯ ಕಾರ್ಯಕ್ರಮಗಳು 


ಕನಿಷ್ಠ ಅವಶ್ಯಕತೆ ಕಾರ್ಯಕ್ರಮ (ಗ್ರಾಮೀಣ ಆರೋಗ್ಯ) ಅನುಷ್ಠಾನದ ಅಡಿಯಲ್ಲಿ 
ಭಾರತ ಸರ್ಕಾರದ ಮಾರ್ಗದರ್ಶನಗಳಿಗನುಗುಣವಾಗಿ ರಾಜ್ಯ ಸರ್ಕಾರವು ಮೂರು ಹಂತಗಳ 
ಅಂದರೆ ಉಪಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ 
ಎಂಬ ಆರೋಗ್ಯ ಸಂಸ್ಥೆಗಳನ್ನು ಸ್ಥಾಪಿಸಲು ತೀರ್ಮಾನಿಸಿದೆ. 


ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಾಥಮಿಕ ಆರೋಗ್ಯ ಘಟಕಗಳನ್ನು ಹಂತ ಹಂತ 
ವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನಾಗಿ ಮೇಲ್ಬರ್ಜೆಗೆ ಏರಿಸಲಾಗುತ್ತಿದೆ. 


1) ಸಮುದಾಯ ಆರೋಗ್ಯ ಕೇಂದ್ರ 
ಪ್ರತಿ ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ : ಒಂದು ಲಕ್ಷ ಜನಸಂಖ್ಯೆಗೆ ಒಂದು 


7 


ಸಮುದಾಯ ಆರೋಗ್ಯ ಕೇಂದ್ರವನ್ನು ಸ್ಥಾಪಿಸುವುದು ಭಾರತ ಸರ್ಕಾರ ಮತ್ತು ರಾಜ್ಯ 
ಸರ್ಕಾರದ ಉದ್ದೇಶವಾಗಿರುತ್ತದೆ. ರಾಜ್ಯದ ಎಲ್ಲಾ ತಾಲ್ಲೂಕು ಮಟ್ಟದ ಆರೋಗ್ಯ 
ಸಂಸ್ಥೆಗಳನ್ನು 30 ಹಾಸಿಗೆಗಳ ಆಸ್ಪತ್ರೆಗಳನ್ನಾಗಿ ಮತ್ತು ಉಪವಿಭಾಗ ಕೇಂದ್ರ ಸ್ಮಾನದ 
ತಾಲ್ಲೂಕುಗಳನ್ನು 50 ಹಾಸಿಗೆಗಳ ಆಸ್ಪತ್ರೆಗಳನ್ನಾಗಿ ಮೇಲ್ದರ್ಜೆಗೇರಿಸುವುದು ಸರ್ಕಾರದ 
ಕಾರ್ಯನೀತಿಯಾಗಿರುತ್ತದೆ. ಈ ಸಂಸ್ಥೆಗಳು ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ 
ಜನತೆಗೆ ಪರಾಮರ್ಶಕ ಆಸ್ಪತ್ರೆಗಳಾಗಿ ಕಾರ್ಯನಿರ್ವಹಿಸುತ್ತವೆ. 


30 ಹಾಸಿಗೆಗಳ ಆಸ್ಪತ್ರೆಗಳು ಕೆಳಕಂಡ ಕನಿಷ್ಠ ನಾಲ್ಕು ವಿಶೇಷ ಚಿಕಿತ್ಸಾ ಸೇವಾ 
ಸೌಲಭ್ಯಗಳನ್ನು ಹೊಂದಿರುತ್ತವೆ. 

1) ಸಾಮಾನ್ಯ ವೈದ್ಯ ಚಿಕಿತ್ಸೆ 

2) ಸಾಮಾನ್ಯ ಶಸ್ತ್ರ ಚಿಕಿತ್ಸೆ 

3) ಪ್ರಸೂತಿ ಮತ್ತು ಸ್ತ್ರೀರೋಗ ಚಿಕಿತ್ಸೆ 

4) ದಂತ ಶಸ್ತ್ರ ಚಿಕಿತ್ಸೆ 

50 ಹಾಸಿಗೆಯುಳ್ಳ ಆಸ್ಪತ್ರೆಗಳಲ್ಲಿ ಮೇಲ್ಕಂಡ ನಾಲ್ಕು ಪಿಶೇಷ ಚಿಕಿತ್ಸಾ ಸೇವಾ ಸೌಲಭ್ಯಗಳ 
ಜೊತೆಗೆ ಕಿವಿ. ಮೂಗು, ಗಂಟಲು ಚಿಕಿತ್ಸೆ ಮತ್ತು ಮಕ್ಕಳ ಚಿಕಿತ್ಸಾ ಸೇವಾ ಸೌಲಭ್ಯಗಳಿರುತ್ತವೆ. 

2) ಪ್ರಾಥಮಿಕ ಆರೋಗ್ಯ ಕೇಂದ್ರ : 


ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ರೋಗ ನಿರೋಧಕ, ಮುಂಜಾಗರೂಕತೆ ಮತ್ತು 
ಆರೋಗ್ಯ ಉತ್ತೇಜಕ ಸೇವೆಗಳನ್ನು ಒದಗಿಸುತ್ತವೆ. ಇವುಗಳಲ್ಲದೆ. ರಾಷಿ ೋ್ಛ್ರೀಯ ಮತ್ತು ರಾಜ್ಯದ 
ಆರೋಗ್ಯ ಕಾರ್ಯಕ್ರಮಗಳನ್ನು ಕೂಡ ಒದಗಿಸುತ್ತವೆ. 


ಭಾರತ ಸರ್ಕಾರದ ಮಾರ್ಗಸೂಚಿಗನುಗುಣವಾಗಿ ಕ್ರಿ.ಶ. 2000 ದ ವೇಳೆಗೆ ಕರ್ನಾಟಕ 
ದಲ್ಲಿ ಮೈದಾನ ಪ್ರದೇಶಗಳಲ್ಲಿ ಪ್ರತಿ ಮೂವತ್ತು ಸಾವಿರ ಜನ ಸಂಖ್ಯೆಗೆ ಒಂದು ಪ್ರಾಥಮಿಕ 
ಆರೋಗ್ಯ ಕೇಂದ್ರ ಮತ್ತು ಗುಡ್ಡಗಾಡು ಮತ್ತು ಬುಡಕಟ್ಟು ಜನಾಂಗದವರು ವಾಸಿಸುವ 
ಪ್ರದೇಶಗಳಲ್ಲಿ ಪ್ರತಿ ಇಪ್ಪತ್ತು ಸಾವಿರ ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ 
ಇರುತ್ತದೆ. ಇದರಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ಅವರ ಗ್ರಾಮಗಳಿಗೆ ಸಮೀಪದಲ್ಲಿ 
ಆರೋಗ್ಯ ಸೇವೆಗಳನ್ನು ಒದಗಿಸಲು ಅನುಕೂಲವಾಗುತ್ತದೆ. ಪ್ರತಿ ಪ್ರಾಥಮಿಕ ಆರೋಗ್ಯ 
ಕೇಂದ್ರಕ್ಕೂ 50,000 ರೂಪಾಯಿ ಬೆಲೆಬಾಳುವ ಔಷಧವನ್ನು ಒದಗಿಸಲಾಗುತ್ತದೆ. 


3) ಪ್ರಾಥಮಿಕ ಆರೋಗ್ಯ ಘಟಕ : 


ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಆರೋಗ್ಯ ಘಟಕಗಳೆಂಬ ಆರೋಗ್ಯ ಸಂಸ್ಥೆ ಗಳಿದ್ದು eo 
ಘಟಕಗಳು ರೋಗ ಮುಂಜಾಗರೂಕತೆ, ರೋಗ ನಿರೋಧಕ ಮತ್ತು ಆರೋಗ್ಯ ಉತ್ತೇಜಕ 
ಸೇವೆಗಳನ್ನು ಒದಗಿಸುತ್ತವೆ. ಈ ಸಂಸ್ಥೆಗಳನ್ನು ಹಂತ ಹಂತವಾಗಿ ಪ್ರಾಥಮಿಕ ಆರೋಗ್ಯ 


8 


| 


ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗುತ್ತದೆ. ಮತ್ತು ಕನಿಷ್ಠ ಅವಶ್ಯಕತೆಗಳನ್ನು 
ಒದಗಿಸಲಾಗುತ್ತದೆ. 


4) ಆರೋಗ್ಯ ಉಪ ಕೇಂದ್ರಗಳು : 


ಮೈದಾನ ಪ್ರದೇಶಗಳಲ್ಲಿ ಪ್ರತಿ ಐದು ಸಾವಿರ ಜನಸಂಖ್ಯೆಗೆ ಒಂದು ಆರೋಗ್ಯ 
ಉಪಕೇಂದ್ರ ಮತ್ತು ಗುಡ್ಡಗಾಡು ಮತ್ತು ಬುಡಕಟ್ಟು ಜನಾಂಗ ವಾಸಿಸುವ ಪ್ರದೇಶದಲ್ಲಿ ಪ್ರತಿ 
ಮೂರು ಸಾವಿರ ಜನಸಂಖ್ಯೆ ಗೆ ಒಂದು ಆರೋಗ್ಯ ಉಪ ಕೇಂದ್ರವನ್ನು ಹೊಂದುವ ಗುರಿಯು 
ರಾಜ್ಯ ಮತ್ತು ಭಾರತ Wr ಉದ್ದೆ ವಾಗಿರುತ್ತದೆ. 


ಪ್ರತಿ ಆರೋಗ್ಯ ಉಪ ಕೇಂದ್ರಗಳಲ್ಲಿ ಒಬ್ಬ ಮಹಿಳಾ ಆರೋಗ್ಯ ಸಹಾಯಕಿ ಮತ್ತು ಒಬ್ಬ 
ಪುರುಷ ಆರೋಗ್ಯ ಸಹಾಯಕರುಗಳು ಕಾರ್ಯ ನಿರ್ವಹಿಸುತ್ತಿರುತ್ತಾರೆ ಮತ್ತು ಪ್ರತಿ ಉಪ 
"ಕೇಂದ್ರಕ್ಕೂ ಐದು ಸಾವಿರ ರೂಪಾಯಿಗಳ ಬೆಲೆ ಬಾಳುವ ಔಷಧಿಗಳನ್ನು ಒದಗಿಸಲಾಗುತ್ತದೆ. 


ಗ್ರಾಮೀಣ ಆರೋಗ್ಯ ಸೇವೆಗಳನ್ನು ವಿವಿಧ ಮಾದರಿಯ ಸಂಸ್ಥೆ ಗಳ ಮೂಲಕ 
ಒದಗಿಸಲಾಗುತ್ತದೆ. ವಿವರಗಳು ಕೆಳಕಂಡಂತಿರುತ್ತವೆ. 


ಕ್ರ. ಸಂಸ್ಥೆ ಯ ವಿವರಗಳು 1992-93 1993-94 1994-95 
ಸಂ. ಡಿಸೆಂಬರ್‌ 94ರ 
ಅಂತ್ಯದವರೆಗೆ 
1) ಸಮುದಾಯ ಆರೋಗ್ಯ ಕೇಂದ್ರಗಳು 198 213 224 
2) ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು 1297 1357 1390 
3) ಪ್ರಾಥಮಿಕ ಆರೋಗ್ಯ ಘಟಕಗಳು 622 613 613 
4) ಉಪ ಕೇಂದ್ರಗಳು 7793 7793 7993 
5) ಹಾಸಿಗೆಗಳು } 11899 12631 13110 
P-2 


ಆಸ್ಪತ್ರೆ ಫಾರ್ಮಸಿ ಕಾರ್ಯಕ್ರಮ 


ಪರಿಚಯ : 
"ಆಸ್ಪತ್ರೆ ಫಾರ್ಮಸಿ' ಕಾರ್ಯಕ್ರಮವು ರಾಜ್ಯವಲಯದ ಕಾರ್ಯಕ್ರಮವಾಗಿದೆ. 
ಉದ್ದೇಶಗಳು : 
(1) ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಉಪಯೋಗಕ್ಕಾಗಿ ಜೀವ ಉಳಿಸುವ 
| ಅಂತರ್ನಾಳ ಔಷಧಿಗಳಾದ ಗ್ಲೂಕೋಸ್‌, ಗ್ಲೂಕೋಸ್‌ ಸಲೈನ್‌. ನಾರ್ಮಲ್‌ 
ಸಲೈನ್‌ ಇತ್ಯಾದಿಗಳನ್ನು ತಯಾರಿಸುವುದು. 


(2) ತಾಂತ್ರಿಕವಾಗಿ ಉತ್ತಮ ಮಟ್ಟದ ಔಷಧ ಸಂಸ್ಕರಣೆ ಮತ್ತು ವಿತರಣ ವಿಭಾಗ 
ಸೆಂಟ್ರಲ್‌ ಸ್ಟರೈಲ್‌ ಸಂಸ್ಥೆ ವಿಭಾಗ ಮತ್ತು ದಾಸ್ತಾನು ಪದ್ಧತಿಗಳನ್ನು ಜೋಡಿಸುವುದು. 


(3) ಆಸ್ಪತ್ರೆ ಸಿಬ್ಬಂದಿಗಳ ಮತ್ತು ರೋಗಿಗಳ ಉಪಯೋಗಕ್ಕಾಗಿ ಒಂದು “ಔಷದ ಮಾಹಿತಿ 
ಸೇವೆ'ಯನ್ನು ಸ್ಥಾಪಿಸುವುದು. 


ರಾಜ್ಯದಲ್ಲಿ ಮಂಜೂರಾಗಿರುವ ಆಸ್ಪತ್ರೆ ಫಾರ್ಮಸಿ ಘಟಕಗಳ ವಿವರ ಕೆಳಕಂಡಂತಿವೆ 


ಕ್ರಮ ಆಸ್ಪತ್ರೆ ಫಾರ್ಮಸಿ ಯೋಜನೇತರ ಷರಾ ' 
ಸಂಖ್ಯೆ ಘಟಕಗಳ ಹೆಸರು ಅಥವಾ 


ಸ ಬೇ ಭಕಿ 3 4 
. ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಯೋಜನೇತರ 

. ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆ. 

. ಕೆ. ಆರ್‌. ಆಸ್ಪತ್ರೆ, ಮೈಸೂರು. 

ವೆನ್‌ಲಾಕ್‌ ಆಸ್ಪತ್ರೆ, ಮಂಗಳೂರು. 

ಸಿ. ಜಿ. ಆಸ್ಪತ್ರೆ, ದಾವಣಗೆರೆ. 

: ಕೆ. ಎಂ. ಸಿ. ಆಸ್ಪತ್ರೆ, ಹುಬ್ಬಳ್ಳಿ. 


ಹಾಹಾ 


. ಜಿಲ್ಲಾ ಆಸ್ಪತ್ರೆ, ಬೆಳಗಾಂ. 
ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ನಾ. 


© ೦00 ಇಡ A ಆ & WN 


. ವೈದ್ಯಕೀಯ ಆಸ್ಪತ್ರೆ, ಬಳ್ಳಾರಿ. 


ಹಾ ಅ ಅಪ/ೂೂಘೂೂಪಪೂಘಘೂಾಗ)]ಕ ಢಾ ಶಘೂಘೋ ಘೌ ಘೂ ಘೂಘೂಕ್ರ ಕಾಣಘೂಘಾಘೂಗ)ಗ 7ಗಾಗಾಗಾಗಉಗ0ೂಗರಾಘಾಗಾ)ಾಷಾಸಾಪಾಣಾಕಾೂಗ/)ಗಸಗಗ%5ಾರಾಾ 


ಕ್ರಮ ಆಸ್ಪತ್ರೆ ಫಾರ್ಮಸಿ ಯೋಜನೇತರ ಷರಾ 
ಸಂಖ್ಯೆ ಘಟಕಗಳ ಹೆಸರು ಅಥವಾ 
ಯೋಜನೆ 
1 2 3 4 

10. ಮೆಗ್ಗಾನ್‌ ಆಸ್ಪತ್ರೆ, ಶಿವಮೊಗ್ಗ. ಹೆಚ್ಚುವರಿ ಸಿಬ್ಬಂದಿ 
ಮತ್ತು ಉಪಕರಣಗಳನ್ನು 
ಮಂಜೂರು 
ಮಾಡಬೇಕಾಗಿದೆ. 


11. ಜಿಲ್ಲಾ ಆಸ್ಪತ್ರೆ. ಮಂಡ್ಯ. 

12. ಜಿಲ್ಲಾ ಆಸ್ಪತ್ರೆ. ಚಿತ್ರದುರ್ಗ 

13. ಜಿಲ್ಲಾ ಆಸ್ಪತ್ರೆ, ಬೀದರ್‌. 

14. ಜಿಲ್ಲಾ ಆಸ್ಪತ್ರೆ. ಬಿಜಾಪುರ 

15. ಎಸ್‌. ಎನ್‌. ಆರ್‌. ಆಸ್ಪತ್ರೆ. ಕೋಲಾರ. ಯೋಜನೆ ಕಟ್ಟಡ ಸಿದ್ಧವಾಗಿದೆ. 
ತಯಾರಿಕೆ ಪ್ರಾರಂಭಿಸಲು 
ಉಪಕರಣಗಳನ್ನು 
ಸರಬರಾಜು 
ಮಾಡಬೇಕಾಗಿದೆ. 


16. ಶ್ರೀ ಚಾಮರಾಜೇಂದ್ರ ಆಸ್ಪತ್ರೆ, | ಕಟ್ಟಡ ಸಿದ್ಧವಾಗಿದೆ. 
ತಯಾರಿಕೆ ಪ್ರಾರಂಭಿಸಲು 
ಉಪಕರಣಗಳನ್ನು ಮತ್ತು 
ಸಿಬ್ಬಂದಿ ಮಂಜೂರು 
“ಮಾಡಬೇಕಾಗಿದೆ. ಆದರೆ 
ಸರ್ಕಾರವು ಇದನ್ನು 
ಕೈಬಿಟ್ಟಿದೆ. 

17. ಜಿಲ್ಲಾ ಆಸ್ಪತ್ರೆ, ರಾಯಚೂರು. ಕ ಕಟ್ಟಡ ಕಟ್ಟಲು 
ಸರ್ಕಾರವು ಆಡಳಿತಾತ್ಮಕ 
ಮಂಜೂರಾತಿ ನೀಡಿದೆ. 
ಕಟ್ಟಡ ಕಟ್ಟುವ 
ಕಾರ್ಯಪ್ರಗತಿಯಲ್ಲಿದೆ. 

18. ಜಿಲ್ಲಾ ಆಸ್ಪತ್ರೆ, ತುಮಕೂರು. 

19. ಜಿಲ್ಲಾ ಆಸ್ಪತ್ರೆ. ಕಾರವಾರ ಗ್ಯ ಕಟ್ಟಡ ಕಟ್ಟಲು ಸರ್ಕಾರ 
ದಿಂದ ಆಡಳಿತಾತ್ಮಕ 


ಮಂಜೂರಾತಿ ದೊರಕಿದೆ. 
ಆದರೆ ಇದನ್ನು ಕ್ಕೆ ಬಿಟ್ಟಿದೆ. 


ಪರವಾನಗಿ : 
ಹಾಲಿ ಕಾರ್ಯಗತವಾಗಿರುವ ಎಲ್ಲಾ ಘಟಕಗಳಿಗೂ ಪರವಾನಗಿಯನ್ನು ಪಡೆಯಲಾಗಿದೆ. 


ಯಂತ್ರೋಪಕರಣಗಳು : 

ಈ ಎಲ್ಲಾ ಘಟಕಗಳಲ್ಲಿಯೂ ತಹಲ್ವರ್‌ಗೆ ತಂದ ತಾಂತ್ರಿಕತೆ ಮತ್ತು ಯಂತ್ರೋಪಕರಣ 
ಗಳನ್ನು ಅಳವಡಿಸಲಾಗಿದೆ. ಇದರಿಂದ ಇನ್ನೂ ಹೆಚ್ಚಿನ ಉತ್ಪಾದನೆಯನ್ನು ಮಾಡಲು 
ಸಹಾಯವಾಗುತ್ತದೆ. 


ತಯಾರಿಕೆ : 


ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಫಾರ್ಮಸಿ ಘಟಕಗಳಲ್ಲಿ ಈ ಕೆಳಕಂಡ ಔಷಧಿ 
ಗಳನ್ನು ತಯಾರಿಸಲಾಗುತ್ತಿದೆ. 


(1) ಟೆಕ್ಸ್‌ ಟ್ರೋಸ್‌ ಇಂಜೆಕ್ಷನ್‌ (2) ಡೆಕ್ಸ್‌ಟ್ರೋನ್‌ ಸಲೈನ್‌ ಇಂಜೆಕ್ಟನ್‌ 
(3) ನಾರ್ಮಲ್‌ ಸಲೈನ್‌ ಇಂಜೆಕ್ಟನ್‌ (4) ಮ್ಯಾನಿಟಾಲ್‌ ಇಂಜೆಕ್ಟನ್‌ 


(5) ವಾಟರ್‌ ಫಾರ್‌ ಇಂಜೆಕ್ಟನ್‌ (6) ಎ. ಸಿ.ಡಿ. ಸಲ್ಯೂಷನ್‌ ಫಾರ 
ಬ್ಲಡ್‌ಬ್ಯಾಂಕ್ಸ್‌. 


1994-95ನೇ ಸಾಲಿನಲ್ಲಿ ಡಿಸೆಂಬರ್‌ 94ರ ಅಂತ್ಯದವರೆಗೆ 7.20 ಲಕ್ಷ ಐ.ವಿ. 
ದ್ರಾವಣ ಶೀಷೆಗಳನ್ನು ತಯಾರಿಸಲಾಗಿದೆ. 


ಕುಟುಂಬ ಕಲ್ಯಾಣ ಮತ್ತು ತಾಯಿ ಮಕ್ಕಳ ಆರೋಗ್ಯ ಕಾರ್ಯಕ್ರಮ 
1. ಪೀಠಿಕೆ: 


ಕರ್ನಾಟಕ ರಾಜ್ಯದ ಜನಸಂಖ್ಯೆಯು ಭಾರತದ ಜನಸಂಖ್ಯೆಯ ಬೆಳವಣಿಗೆಯಷ್ಟೇ 
ವೇಗವಾಗಿ ಬೆಳೆಯುತ್ತಿದೆ. ಯೋಜನಾ ಅಭಿವೃದ್ಧಿ ಕಾರ್ಯಕ್ರಮಗಳು ಸಾಕಷ್ಟು ಕಾರ್ಯಗತ 
ವಾಗಿದ್ದರೂ ಸಹ ಅವುಗಳ ಪ್ರಯೋಜನ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಾಗುತ್ತಿಲ್ಲ. ಇದನ್ನು 
ಮನಗಂಡು ಸರ್ಕಾರವು ಪಂಚವಾರ್ಷಿಕ ಯೋಜನೆಗಳ ಪ್ರಾರಂಭದಿಂದಲೂ ಜನಸಂಖ್ಯಾ 
ನಿಯಂತ್ರಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಿದೆ. ಈ ಸಂಬಂಧವಾಗಿ ಕುಟುಂಬ 
ಕಲ್ಯಾಣ ಕಾರ್ಯಕ್ರಮವು ರಾಷ್ಟ್ರಮಟ್ಟದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದು. 1952 
ನೇ ಇಸವಿಯಿಂದ ಅನುಷ್ಕಾನಗೊಳಿಸಲಾಗುತ್ತಿದೆ. ಅದರೂ 1966-67ನೇ ಸಾಲಿನಿಂದ ಈ 
ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುತ್ತಿರುವ ಪ್ರಯುಕ್ತ ರಾಜ್ಯವು 
ರಾಷ್ಟ್ರಮಟ್ಟದಲ್ಲಿ ಒಂದು ಹೆಚ್ಚಿನ ಸ್ಥಾನ ಪಡೆದಿದ್ದು 1981ರಲ್ಲಿದ್ದು ಶೇ. 2.6ರ ಜನಸಂಖ್ಯಾ. 
ಬೆಳವಣಿಗೆ ದರವು 1991ರಲ್ಲಿ ಶೇ. 1.9ಕ್ಕೆ ಇಳಿಯಿತು. 


12 


ರಾಜ್ಯವು ಕುಟುಂಬ ಕಲ್ಯಾಣ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತು ಕೊಡುತ್ತಿರುವ ಕಾರಣ 
1930ರಲ್ಲಿಯೇ ಮೈಸೂರು ಸಂಸ್ಥಾನದ ಅಂದಿನ ಮಹಾರಾಜರಿಂದ ಮೈಸೂರಿನ ಚೆಲುವಾಂಬ 
ಆಸ್ಪತ್ರೆ ಮತ್ತು ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಒಂದೊಂದು ಜನಸಂಖ್ದಾ, 
ನಿಯಂತ್ರಣ ಚಿಕಿತ್ಸಾಲಯಗಳು ತೆರೆಯಲ್ಪಟ್ಟಿತು. 
2. ಕಾರ್ಯಕ್ರಮ : 


ಜನಸಂಖ್ಯಾ ಸಮಸ್ಯೆಗಳನ್ನು ಮನಗಂಡು ಭಾರತ ಸರ್ಕಾರವು ಜನಸಂಖ್ಯಾ ಬೆಳವಣಿಗೆಗೆ 
ಕಡಿವಾಣ ಹಾಕಲು ಶೇ. ನೂರರಷ್ಟು ಕೇಂದ್ರೀಯ ಅನುದಾನ ಸಹಾಯದ ಮೂಲಕ ಕುಟುಂಬ 
ಕಲ್ಯಾಣ ಕಾರ್ಯಕ್ರಮವನ್ನು 1952ರಲ್ಲಿ ಹಮ್ಮಿಕೊಂಡಿತು. ಈ ಕಾರ್ಯಕ್ರಮವನ್ನು 1966 
ರಿಂದೀಚೆಗೆ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಈ ಕೆಳಕಂಡ ಧ್ಯೇಯೋದ್ದೆ €ಶಗಳೊಂದಿಗೆ 
ಪ್ರಾರಂಭಿಸಲಾಯಿತು. 


1. 2000 ಇಸವಿಯ ವೇಳೆಗೆ ಜನನ ಪ್ರಮಾಣವನ್ನು ಪ್ರತಿ 
ಸಾವಿರ ಜನಸಂಖ್ಯೆಗೆ 21ಕ್ಕೆ ಇಳಿಸುವುದು. 


2. 2000 ಇಸವಿಯ ವೇಳೆಗೆ ಮರಣ ಪ್ರಮಾಣವನ್ನು ಪ್ರತಿ 
ಸಾವಿರ ಜನಸಂಖ್ಯೆಗೆ 9 ಕೈ ಇಳಿಸುವುದು. 


3. ಶಿಶು ಮರಣ ಪ್ರಮಾಣವನ್ನು ಪ್ರತಿ ಸಾವಿರ ಜೀವಂತ 
ಜನನಕ್ಕೆ 60 ಕ್ಕಿಂತ ಕಡಿಮೆಗೊಳಿಸುವುದು. 


4. ನಿವ್ವಳ ಜನನ ಪ್ರಮಾಣ ದರವನ್ನು 1ಕ್ಕೆ ಇಳಿಸುವುದು. 

5. ಜನಸಂಖ್ಯಾ ಬೆಳವಣಿಗೆ ದರವನ್ನು ಶೇಕಡಾ 1.2ಕ್ಕೆ ಇಳಿಸುವುದು. 

6. ಅರ್ಹ ದಂಪತಿಗಳ ರಕ್ಷಣಾ ದರವನ್ನು 60 ಕ್ಕಿಂತ ಜಾಸ್ತಿ ಮಾಡುವುದು, ಮತ್ತು 
7. ಜನನ ಕಾಲದಲ್ಲಿ ನಿರೀಕ್ಷಿತ ಆಯ: ಪ್ರಮಾಣವನ್ನು 64 ವರ್ಷಕ್ಕಿಂತ ಅಧಿಕಗೊಳಿಸುವುದು. 


8. ಲಸಿಕಾ ಕಾರ್ಯಕ್ರಮ : 


ಅ) ಟಿ. ಟಿ. (ಗರ್ಭೀಣಿ ಸ್ತ್ರೀ) - ಶೇ. 100 ರಷ್ಟು. 
ಆ) ಡಿ.ಪಿ.ಟಿ. (ಶಿಶುಗಳು) - ಶೇ. 100 ರಷ್ಟು 
ಇ) ಪೋಲಿಯೋ - : ಶೇ. 100 ರಷ್ಟು 
ಈ) ಬಿ. ಸಿ. ಜಿ. - ಶೇ.100ರಷ್ಟು 
ಉ) ದಢಾರ - ಶೇ.100ರಷ್ಟು 


13 


3. ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಪ್ರಾರಂಭವಾದಂದಿನಿಂದ ಆದ ಪರಿಣಾಮ : 


ಈ ಕಾರ್ಯಕ್ರಮವನ್ನು ಜಾರಿಗೊಳಿಸದಿದ್ದರೆ 1991ರ ಜನಗಣತಿಯ ಪ್ರಕಾರ 
ಈಗಿರುವ ರಾಜ್ಯದ 4.48 ಕೋಟಿ ಜನಸಂಖ್ಯೆಯ ಬದಲಾಗಿ 5.85 ಕೋಟಿಯಾಗುತ್ತಿದ್ದಿತು. 
ಈ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದ್ದರಿಂದ ರಾಜ್ಯದಲ್ಲಿ ಸುಮಾರು 
1.37 ಕೋಟಿಯನ್ನು ಜನಸಂಖ್ಯೆಯನ್ನು ತಡೆಗಟ್ಟಿ ದಂತಾಗಿದೆ. ಈ ಕಾರ್ಯ ಕ್ರಮದಡಿಯಲ್ಲಿ 
ಸಾಧಿಸಲಾದ ಮುಖ್ಯ ಸ ಸಾಧನೆಗಳನ್ನು ಈ ಕೆಳಗೆ "ಕೊಡಲಾಗಿದೆ. 


1) 
2) 
3) 
4) 


5) 
6) 


7) 


8) 


9) 


10) 


11) 


1961ರಲ್ಲಿ 41.0 ರಷ್ಟಿದ್ದ ಜನನ ಪ್ರಮಾಣವು 1993 ರಲ್ಲಿ 25.5ಕ್ಕೆ ಇಳಿದಿದೆ. 
1961ರಲ್ಲಿ 22.2 ರಷ್ಟಿದ್ದ ಮರಣ ಪ್ರಮಾಣವು 1993ರಲ್ಲಿ 8ಕ್ಕೆ ಇಳಿದಿದೆ. 
1971ರಲ್ಲಿ 95 ಇದ್ದ ಶಿಶು ಮರಣ ಪ್ರಮಾಣವು 1993ರಲ್ಲಿ 67ಕ್ಕೆ ಇಳಿದಿದೆ. 


1971ರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿದ್ದ 154.9 ಹಾಗೂ ನಗರ ಪ್ರದೇಶದಲ್ಲಿದ್ದ 
124.9ರ ಸಾಮಾನ್ಯ ಫಲವತ್ತತೆಯ ದರವು 1987ರಲ್ಲಿ ಕ್ರಮವಾಗಿ 122.9 
ಮತ್ತು 102.3ಕ್ಕೆ ಇಳಿಯಿತು. 


1972ರಲ್ಲಿ 4.5 ರಷ್ಟಿದ್ದ ಒಟ್ಟು ಫಲವತ್ತತೆಯು 1992ರಲ್ಲಿ 3.1ಕ್ಕೆ ಇಳಿಯಿತು. 


1961ರಲ್ಲಿ 4.5 ರಷ್ಟಿದ್ದ ಜನನ ಕಾಲದಲ್ಲಿನ ನಿರೀಕ್ಷಿತ ಆಯು: ಪ್ರಮಾಣವು 
ಪುರುಷರಿಗೆ 64.15 (ಅಂಬಾರಿ ಹಾಗೂ ಸಿ ಯರಿಗೆ 65.30ಕ್ಕೆ ಏರಿತು. 


1961ರಲ್ಲಿ ಸ್ತ್ರೀಯರ ವಿವಾಹದ ಸರಾಸರಿ ವಯಸ್ಸು 16.4 ಇದ್ದದ್ದು 1981 
ರಲ್ಲಿ 19.21ಕ್ಕೆ ಏರಿತು ಹಾಗೂ 1961ರಲ್ಲಿ ಪುರುಷರ ವಿವಾಹದ ಸರಾಸರಿ 
ವಯಸ್ಸು 24.17 ಇದ್ದದ್ದು 1981ರಲ್ಲಿ 25.86ಕ್ಕೆ ಏರಿತು. 


1970 ರಲ್ಲಿ 58.8 ರಷ್ಟಿದ್ದ ನವಜಾತ ಶಿಶು ಮರಣ ಪ್ರಮಾಣ ದರವು 1986ರಲ್ಲಿ 
54.4ಕ್ಕೆ ಇಳಿಯಿತು. 


1970ರಲ್ಲಿದ್ದ 0.4 ವರ್ಷದೊಳಗಿನ ಮಕ್ಕಳ ಅಂದಾಜು ಮರಣ ಪ್ರಮಾಣ 
ದರವು 37.5 ಇದ್ದದ್ದು 1986ರಲ್ಲಿ 24.5ಕ್ಕೆ ಇಳಿಯಿತು. 


1981ರಲ್ಲಿದ್ದ 23.7ರಷ್ಟು ಅರ್ಹ ದಂಪತಿಗಳ ರಕ್ಷಣಾ ದರವು 1994ರಲ್ಲಿ 
52.4 ಕೈ ಏರಿತು. (ಜಿಲ್ಲಾವಾರು ಅರ್ಹದಂಪತಿಗಳ ರಕ್ಷಣಾ ದರವನ್ನು ಅನುಬಂಧ 
111 ರಲ್ಲಿ ನಮೂದಿಸಲಾಗಿದೆ.) ' 


1981 ರಲ್ಲಿದ್ದ ಜನಸಂಖ್ಯೆಯ ಬೆಳವಣಿಗೆ ದರ ಶೇಕಡಾ 2.6 ರಷ್ಟಿದ್ದದ್ದು 1991 
ರಲ್ಲಿ ಶೇಕಡಾ 1.9ಕ್ಕೆ ಇಳಿಯಿತು. 


14 


12) 


13) 


14) 


15) 


ಕುಟುಂಬ ಕಲ್ಯಾಣ ಕಾರ್ಯಕ್ರಮದಡಿಯಲ್ಲಿ ಅಂದಾಜಿನ ಪ್ರಕಾರ ಸುಮಾರು 
1.37 ಕೋಟಿಯಷ್ಟು ಜನನಗಳನ್ನು ತಡೆಗಟ್ಟಿದಂತಾಗಿದೆ. 


1994-95 ರಲ್ಲಿ ಲಸಿಕಾ ಕಾರ್ಯಕ್ರಮದಡಿಯಲ್ಲಿ ಸಾಧಿಸಲಾದ ಪ್ರಗತಿಯನ್ನು ಈ 
ಕೆಳಗೆ ಕೊಡಲಾಗಿದೆ. 
ಅ) ಡಿಪಿಟಿ ಶೇಕಡ 90.9 ಆ) ಪೋಲಿಯೋ ಶೇಕಡ 91.1 
ಇ) ಬಿಸಿಜಿ ಶೇಕಡ 99.2 ಈ) ದಡಾರ ಶೇಕಡ 83.4 
ಉ) ಟಿ. ಟಿ. ಗರ್ಭಿಣಿ ಸ್ತ್ರೀ ಶೇಕಡ 92.6 
1993-94ರಲ್ಲಿ ಕುಟುಂಬ ಕಲ್ಯಾಣ ಕಾರ್ಯಕ್ರಮದಡಿಯಲ್ಲಿ ಶಸ್ತ್ರಚಿಕಿತ್ಸೆ ಮತ್ತು 
ವಂಕಿ ಅಳವಡಿಕೆ ವಿಧಾನಗಳನ್ನು ಅನುಸರಿಸಿದ ಫಲಾನುಭವಿಗಳು ಹೊಂದಿರುವ 
ಸರಾಸರಿ ಜೀವಂತ ಮಕ್ಕಳ ವಿವರಗಳನ್ನು ಈ ಕೆಳಗೆ ಕೊಡಲಾಗಿದೆ. 

ವ್ಯಾಸ್‌ಕ್ಟಮಿ - 2.8 

ಟ್ಯುಬೆಕ್ಟ್ಕಮಿ - 27 

ವಂಕಿ ಅಳವಡಿಕೆ - 1.8 


1993-94ನೇ ಸಾಲಿನಲ್ಲಿ ವಿವಿಧ ವಿಧಾನಗಳನ್ನು ಅನುಸರಿಸಿದವರ ಸರಾಸರಿ 
ವಯಸ್ಸು ಈ ಕೆಳಗಿನಂತಿದೆ.' 


ವ್ಯಾಸ್‌ಕ್ಟಮಿ - 4೫5 
ಟ್ಯುಬೆಕ್ಟಮಿ - 27:0 
ವಂಕಿ ಅಳವಡಿಕೆ - 2೫] 


ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಅನುಷ್ಠಾನದಲ್ಲಿ ಅನುಸರಿಸಲಾದ 
ವಿಧಾನಗಳು : 


ಸಮೂಹ ಮಾಧ್ಯಮ ಹಾಗೂ ಐ. ಇ. ಸಿ. ಚಟುವಟಿಕೆಗಳ ಮೂಲಕ ಅರ್ಹ 
ದಂಪತಿಗಳನ್ನು ಕುಟುಂಬ ಕಲ್ಯಾಣ ವಿಧಾನಗಳನ್ನು ಅನುಸರಿಸುವಂತೆ ಮನ ಒಲಿಸುವುದು. 


ಅ. ಸಣ್ಣ ಕುಟುಂಬ ತತ್ವ 
ತಡವಾಗಿ ವಿವಾಹವಾಗುವುದರ ಪ್ರಯೋಜನ 
ಅಂತರದ ವಿಧಾನಗಳು 

. ಶಿಶು ಉಳಿಯುವಿಕೆ ಮತ್ತು ಸುರಕ್ಷಿತ ತಾಯ್ತನ 


3 «us ೪ 


. ಆರು ಮಾರಕ ರೋಗಗಳ ವಿರುದ್ಧ ಲಸಿಕೆ ನೀಡುವಿಕೆ. 


15 


2) 


3) 


ಕುಟುಂಬ ಕಲ್ಯಾಣ ಮತ್ತು ಲಸಿಕಾ ಸೇವೆಗಳನ್ನು 176 ಆಸ್ಪತ್ರೆಗಳು. 1357 
ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು 613 ಪ್ರಾಥಮಿಕ ಆರೋಗ್ಯ ಘಟಕಗಳು ಮತ್ತು 
7793 ಉಪಕೇಂದ್ರಗಳ ಮೂಲಕ ಒದಗಿಸಲಾಗುತ್ತದೆ. 

ಸಂತಾನಹರಣ, ಶಸ್ತ್ರಚಿಕಿತ್ಸೆ ನಡೆಸಲು ಖಾಸಗಿ ನರ್ಸಿಂಗ್‌ ಹೋಂಗಳಿಗೆ ಮಾನ್ಯತೆ 
ನೀಡುವುದು. 

ಸಂತಾನ ಹರಣ ಶಸ್ತ್ರಚಿಕಿತ್ಸೆ ನಡೆಸಲು ಆರೋಗ್ಯಾಧಿಕಾರಿಗಳಿಗೆ ಸೂಕ್ತ ತರಬೇತಿ 
ನೀಡುವುದು. 

ಗ್ರಾಮಾಂತರ ಪ್ರದೇಶಗಳಲ್ಲಿ ಸುರಕ್ಷಿತ ಹೆರಿಗೆ ಮಾಡಲು ದಾದಿಯರಿಗೆ ತರಬೇತಿ 
ನೀಡುವುದು. 


ವಂಕಿ ಅಳವಡಿಕೆ ವಿಧಾನದ ಬಗ್ಗೆ ಕಿರಿಯ ಮತ್ತು ಹಿರಿಯ ಆರೋಗ್ಯ ಸಹಾಯಕಿ 
ಯರಿಗೆ ತರಬೇತಿ ನೀಡುವುದು. 


ಕುಟುಂಬ ಕಲ್ಯಾಣ ಮತ್ತು ಲಸಿಕಾ ಕಾರ್ಯಕ್ರಮ ಅನುಷ್ಠಾನದಲ್ಲಿ ಸ್ವಯಂ ಸೇವಾ 
ಸಂಸ್ಥೆ ಗಳನ್ನು ತೊಡಗಿಸಿಕೊಳ್ಳು ವುದು. 


ಸರ್ಕಾರದ ಇತರೆ ಇಲಾಖೆಗಳ ಸಹಕಾರ ಪಡೆಯುವುದು. 


ಪ್ರತಿ ಜಿಲ್ಲೆಗೆ ಪ್ರತಿ ತಿಂಗಳಿಗೆ 15,000 ರೂ.ಗಳ ಅದೃಷ್ಟ ಬಹುಮಾನ ಯೋಜನೆ 
ಯನ್ನು ಜಾರಿಗೊಳಿಸುವುದು. 


ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಎರಡು ಮಕ್ಕಳನ್ನು ಮಾತ್ರ ಹೊಂದಿರುವ 
ಸರ್ಕಾರಿ ನೌಕರರಿಗೆ ಒಂದು ಹೆಚ್ಚುವರಿ ವಿಶೇಷ ಬಡ್ತಿಯನ್ನು ನೀಡುವುದು. 


ಸರ್ಕಾರಿ ನೌಕರರಿಗೆ ವಿಶೇಷ ಸಾಂದರ್ಭಿಕ ರಜೆ ನೀಡುವುದು. 

ಶಸ್ತ್ರಚಿಕಿತ್ಸೆಗೆ ಒಳಪಡುವ ಫಲಾನುಭವಿಗಳಿಗೆ ಹಸಿರುಪತ್ರ ವಿತರಣೆ. 

ಶಸ್ತ್ರಚಿಕಿತ್ಸೆಗೆ ಒಳಪಟ್ಟವರಿಗೆ ಮತ್ತು ವಂಕಿ ಅಳವಡಿಸಿಕೊಂಡವರಿಗೆ ಪ್ರೋತ್ಸಾಹ ಧನ 
ನೀಡುವುದು. 

ಕುಟುಂಬ ಕಲ್ಯಾಣ ಮತ್ತು ಲಸಿಕಾ ಕಾರ್ಯಕ್ರಮ ಪ್ರಗತಿ: 


1992-93 ರಿಂದ 1994-95ನೇ ಸಾಲಿನ ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ವಿವಿಧ 


ವಿಧಾನಗಳ ಪ್ರಗತಿಯನ್ನು ಅನುಬಂಧ-1ರಲ್ಲಿ ಕೊಡಲಾಗಿದೆ. 


6. 


ಕುಟುಂಬ ಕಲ್ಯಾಣ ಮುತ್ತು ಲಸಿಕಾ ಕಾರ್ಯಕ್ರಮದ ಪ್ರಗತಿಯು 
ಕುಂಠಿತವಾಗಿರುವುದಕ್ಕೆ ಕಾರಣಗಳು : 


1994 -95ನೇ ಸಾಲಿನಲ್ಲಿ ಪ್ರಗತಿ ಕುಂಠಿತವಾಗಿರುವುದಕ್ಕೆ ಕಾರಣಗಳು ಈ ಕೆಳಕಂಡಂತಿವೆ. 
1) ಬೆಳಗಾವಿ ಮತ್ತು ಗುಲಬರ್ಗಾ ವಿಭಾಗಗಳಲ್ಲಿ ಖಾಲಿ ಹುದ್ದೆ ಗಳು. 


10 


2) ಗೈಲೋಕೀನ್‌ ಮತ್ತು ಕ್ಯಾಟ್‌ ಗಟ್ಟನ್ನು ಒದಗಿಸುವಲ್ಲಿ ವಿಳಂಬ. 

3) ತರಬೇತಿ ಹೊಂದಿದ ಸಿಬ್ಬಂದಿಯ (ಶಸ್ತ್ರ ಚಿಕಿತ್ಸಕರು) ಕೊರತೆ. 

4) ಜಿಲ್ಲಾ ಪರಿಷತ್‌ಗಳಿಂದ ಸಕಾಲದಲ್ಲಿ ಹಣ ಬಿಡುಗಡೆಯಾಗದಿರುವುದು. 
5) ಬೆಳಗಾವಿ ಮತ್ತು ಗುಲ್ಬರ್ಗಾ ವಿಭಾಗಗಳಲ್ಲಿ ಅನಕ್ಬರತೆ ಜಾಸ್ತಿ ಇರುವುದು. 
6) ಆರ್ಥಿಕವಾಗಿ ಹಿಂದುಳಿದಿರುವಿಕೆ. 

7) ಕುಟುಂಬ ಕಲ್ಕಾಣ ಕಾರ್ಯಕ್ರಮಗಳಿಗೆ ರೂಪಿಸಿರುವ ಹೊಸ ಮಾರ್ಗ : 


ಆಂಧ್ರಪ್ರದೇಶ ಒಳಗೊಂಡಂತೆ ದಕ್ಷಿಣ ರಾಜ್ಯಗಳ ಸಾಧನೆಗಳಿಗೆ ಹೋಲಿಸಿದಾಗ ಕೆಲವು 
ಮುಖ್ಯ ಸೂಚಿಗಳಲ್ಲಿ (ಜನನ ದರ. ಮರಣ ದರ ಮತ್ತು ಶಿಶುಮರಣ ದರ) ಕರ್ನಾಟಕದ 
ಸಾಧನೆಯಲ್ಲಿ ಇಳಿಕೆಯನ್ನು ಕರ್ನಾಟಕ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿದೆ. 


ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಆಚರಣೆಯಲ್ಲಿ ಹೊಸ ಬದಲಾವಣೆಯನ್ನು 
ತರುವ ಸಮಯ ಒದಗಿ ಬಂದಿದೆ. 


1) ಜನನದ ಅಂತರದ ಮಾರ್ಗ : 


ಕುಟುಂಬ ಕಲ್ಯಾಣ ಕಾರ್ಯಕ್ರಮವು ಸಂತಾನ ಹರಣ ಶಸ್ತ್ರಚಿಕಿತ್ಸೆಯ ಅಂಶದ ಮೇಲೆ 
ಕೇಂದ್ರೀಕೃತವಾಗಿದ್ದರೂ ಸಹ ಜನಸಂಖ್ಯಾ ಸಮಸ್ಯೆಗೆ ನೈಜ ಪರಿಹಾರ ಒದಗಿಸುವಲ್ಲಿ ಅದು 
ವಿಫಲಗೊಂಡಿದೆ. ಅಂತರ ವಿಧಾನಗಳಾದ ವಂಕಿ, ನಿರೋಧ್‌ ಮತ್ತು ನುಂಗುವ ಗುಳಿಗೆ ಇವು 
ಗಳ ಪ್ರಾಮುಖ್ಯತೆಯನ್ನು ಗುರುತಿಸಬೇಕಾಗಿದೆ. ಈ ವಿಧಾನಗಳ ಸಾಧನೆಯನ್ನು ಹೆಚ್ಚಿಸಲು 
ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಎಲ್ಲಾ ಜಿಲ್ಲಾ ಕಾರ್ಯ 
ವರ್ಗದವರನ್ನು ಒಳಗೊಂಡ ಕ್ರಿಯಾಯೋಜನೆಯ ಕಾರ್ಯಕ್ರಮವನ್ನು ರೂಪಿಸಲಾಗುತ್ತಿದೆ. 


2) ಪುರುಷರು ಭಾಗವಹಿಸುವುದು : 
ಕರ್ನಾಟಕದಲ್ಲಿ ಶಸ್ತ್ರಚಿಕಿತ್ಸೆಯಾದವರಲ್ಲಿ ಶೇಕಡಾ 1 ಕಿಂತ ಕಡಿಮೆ ಪುರುಷ ಶಸ್ತ್ರಚಿಕಿತ್ಸೆ 
ಯಾಗಿರುತ್ತದೆ. 1995-96ನೇ ಸಾಲಿನಲ್ಲಿ ಒಟ್ಟು ಶಸ್ತ್ರಚಿಕಿತ್ಸೆಯ ಗುರಿಯಲ್ಲಿ ಶೇ 10ರಷ್ಟು 
ಪುರುಷ ಶಸ್ತ್ರಚಿಕಿತ್ಸೆಯ ಗುರಿಯನ್ನು ನಿಗದಿಪಡಿಸಲಾಗಿದೆ. ಇಲ್ಲಿಯವರೆಗೆ “ನೋ ಸ್ಕಾಲ್ಬಲ್‌ 
ಪುರುಷ ಶಸ್ತ್ರ ಚಿಕಿತ್ಸೆ' ತಂತ್ರದಲ್ಲಿ ಎಂಟು ಜನ ವೈದ್ಯರು ತರಬೇತಿ ಹೊಂದಿರುತ್ತಾರೆ. ಕರ್ನಾಟಕ 
ದಲ್ಲಿ ಈ ತಂತ್ರ ಜ್ಞಾನವನ್ನು ಇನ್ನೂ ಹೆಚ್ಚು ವೈದ್ಯರಿಗೆ ತರಬೇತಿ ನೀಡಲು ಗುಲ್ಬರ್ಗಾ ಮತ್ತು 
ಬೆಂಗಳೂರು ನಗರ ಪಾಲಿಕೆಯಲ್ಲಿ ತರಬೇತಿ ಕಾರ್ಯಕ್ರಮ ಕೈಗೊಳ್ಳಲಾಯಿತು. 


3) ಪುರುಷ ಶಸ್ತ್ರ ಚಿಕಿತ್ಸೆ, ಹೆಣ್ಣು ಮಗು ಮತ್ತು ಅಂತರ ಇವುಗಳ ಸಂಬಂಧ : 


ಪುರುಷ ಶಸ್ತ್ರಚಿಕಿತ್ಸೆಯನ್ನು ಹೆಚ್ಚು ಜನಪ್ರಿಯಗೊಳಿಸಲು ಸರ್ಕಾರವು ಕುಟುಂಬ 
ಕಲ್ಯಾಣ ವಿಧಾನವನ್ನು ಅನುಸರಿಸಿದವರಿಗೆ ಪ್ರೋತ್ಸಾಹ ಧನ ನೀಡಲು ಯೋಚಿಸಿದೆ. ಈ ಪ್ರಕಾರ 
ಒಂದೇ ಹೆಣ್ಣು ಮಗುವನ್ನು ಹೊಂದಿದ್ದು. ಪುರುಷ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಅಂತರದ 


17 


ವಿಧಾನವನ್ನು ಅನುಸ ರಿಸಿದವರಿಗೆ ಪ್ರೋತ್ಸಾಹಧನ ನೀಡುವ ಯೋಜನೆಯನ್ನು ಜಾರಿ 
ಗೊಳಿಸಿದೆ. ಈ ಪ್ರೋತ್ಸಾಹ ಧನವನ್ನು ಸಂದರ್ಭಾನುಸಾರವಾಗಿ 2000 ರೂ.ನಿಂದ 5000 ರೂ. 
ಗಳವರೆಗೆ ರಾಷ್ಟ್ರೀಯ ಉಳಿತಾಯ ಯೋಜನೆಯ ಸರ್ಟಿಫಿಕೇಟ್‌ ಮೂಲಕ ವಿತರಿಸಲಾಗುತ್ತಿವೆ. 


4) ಸಮುದಾಯ ಬಹುಮಾನಗಳು: 
ಕುಟುಂಬ ಕಲ್ಯಾಣ ಯೋಜನೆಯನ್ನು ಸಂಪೂರ್ಣವಾಗಿ ಜಾರಿಗೊಳಿಸಲು ಗ್ರಾಮಸ್ಥರು 
ಸಾಮೂಹಿಕವಾಗಿ ಆಸಕ್ತಿ ತಳಿಯುವಂತೆ ಮಾಡುವ ಅವಶ್ಯ ಕತೆ ಇದೆ. ಈ ಸಂಬಂಧದಲ್ಲಿ ಯಾವ 
ಗ್ರಾಮ ಪಂಚಾಯ್ತಿ ಯು ಕುಟುಂಬ ಕಲ್ಯಾಣ ಕಾರ್ಯಕ್ರಮದಲ್ಲಿ ಅಸಾಧಾರಣ ಪ್ರಗತಿಯನ್ನು 
ಸಾಧಿಸುವುದೋ. ಅಂತಹಗ್ರಾಮ ಪಂಚಾಯ್ತಿ ಗೆ. ಗ್ರಾಮಕ್ಕೆ ಅವಶ್ಯಕತೆ ಇರುವ ವಿದ್ಯುಚ್ಛಕ್ತೀಕರಣ. 
ಶಾಲಾ ಕೊಠಡಿ. ನಿರ್ಮಾಣ. ಕೊಳವೆ ಬಾವಿಗಳನ್ನು ತೋಡಿಸುವುದು. ಮುಂತಾದ ಸವಲತ್ತು 
ಗಳನ್ನು ಒದಗಿಸುವ ಸಲುವಾಗಿ 50.000 ರೂ.ಗಳ ನಗದು ಹಣವನ್ನು ಒದಗಿಸಲಾಗುವುದು. 


5) ಮಾಹಿತಿ, ಶಿಕ್ಷಣ ಮತ್ತು ಸಂಪರ್ಕ ಚಟುವಟಿಕೆಗಳು : 


ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಬಗ್ಗೆ ಅದರಲ್ಲೂ. ವಿಶೇಷವಾಗಿ ಒಂದೇ ಹೆಣ್ಣು 
ಮಗುವನ್ನು ಹೋಜಿರುವ ಕುಟುಂಬದವರನ್ನು ಪುರುಷ ಶಸ್ತ ಚಿಕಿತ್ಸೆಗೆ ಒಳಪಡುವಂತೆ ಮನ 
ಒಲಿಸಲು, ಅಂತರದ ವಿಧಾನವನ್ನು ಅನುಸರಿಸಲು. ನೋಸ್ಕಾಲ್ಪಲ್‌ ವಿಧಾನದ ಬಗ್ಗೆ ಮತ್ತು 
ವಿವಾಹದ ವಯಸ್ಸು ಇವುಗಳ ಬಗ್ಗೆ ಜನರಿಗೆ ಹೆಚ್ಚಿನ ಅರಿವು ಮೂಡಿಸುವ ಸಲುವಾಗಿ 
ಮಾಹಿತಿ. ಶಿಕ್ಷಣ ಮತ್ತು ಸಂಪರ್ಕ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ 
ತರಲಾಗುತ್ತಿದೆ. 


6) ನಿರೋಧ್‌ ವಿತರಣೆಯ ವಿಶೇಷ ಮಾರುಕಟ್ಟೆ : 


ನಿರೋಧ್‌ ಬಳಕೆಯ ಮೂಲಕ ಅಂತರದ ವಿಧಾನದಲ್ಲಿ ಹೆಚ್ಚಿ ನ ಅರಿವು ಮೂಡುವಂತೆ 
`ಸ್ಕೋವ' ಮುಖಾಂತರ ಸರ್ಕಾರೇತರ ಸಂಸ್ಥೆ ಗಳನ್ನು ಇದಕ್ಕೆ ಒಳಪಡುವಂತೆ ಮಾಡಲು 
ಯೋಚಿಸಲಾಗುತ್ತಿದೆ. 


7) ಒಂದು ರಂಧ್ರದ ಉದರ ದರ್ಶಕ ಶಸ್ತ್ರಚಿಕಿತ್ಸೆಯಲ್ಲಿ ತರಬೇತಿ: 


ಈ ರಾಜ್ಯದಲ್ಲಿ ಶಸ್ತ್ರಚಿಕಿತ್ಸಕರುಗಳಿಗೆ ಎರಡು ರಂಧ್ರ ಮಾಡಿ ಉದರ ದರ್ಶಕ 
ಶಸ್ತ್ರಚಿಕಿತ್ಸೆ ಮಾಡಲು ತರಬೇತಿ ನೀಡಿದೆ. ತಾಂತ್ರಿಕ ವಿಷಯಗಳ ಪರಿಣಿತ ಸಮಿತಿಯ 
ನಿರ್ಣಯದ ಪ್ರಕಾರ ಭಾರತ ಸರ್ಕಾರವು ಒಂದು ರಂಧ್ರದ ಉದರ ದರ್ಶಕ ಶಸ್ತ್ರ ಚಿಕಿತ್ಸೆಯನ್ನೇ 
ಬಳಕೆಗೆ ತರಲು ಈಗ ಶಸ್ತ್ರ ಚಿಕಿತ್ಸಕರಿಗೆ (ಸರ್ಜನ್‌ಗಳಿಗೆ) ತರಬೇತಿ ಕೊಡುವ ಮೂಲಕ ಇದನ್ನು 
ಸಾಧಿಸಬಹುದೆಂದು ಅಭಿಪ್ರಾಯಪಟ್ಟಿದೆ. 


8) ಮಾಹಿತಿ ಶಿಕ್ಷಣ ಮತ್ತು ಸಂಪರ್ಕ ಚಟುವಟಿಕೆಗಳು : 


ಪರಸ್ಪರ ವ್ಯಕ್ತಿಯೂ, ವಿವಿಧ ಸಂಘ ಸಂಸ್ಥೆಗಳ, ವಿವಿಧ ಮಾಧ್ಯಮಗಳ ಮತ್ತು ಸಾಮೂಹಿಕ 
ಸಂಪರ್ಕದ ಮೂಲಕ ಜನ ಸಮುದಾಯದಲ್ಲಿ ಸಣ್ಣ ಕುಟುಂಬದ ಬಗ್ಗೆ ತಿಳುವಳಿಕೆ ಮತ್ತು ಅದರ 


18 


ಅನುಷ್ಠಾನವನ್ನು ಜಾರಿಗೆ ತರಲು ಭಾರತ ಸರ್ಕಾರದ ಮಾರ್ಗದರ್ಶನದಂತೆ 1994-95ನೇ 
(ಡಿಸೆಂಬರ್‌ 94ರ ಅಂತ್ಯದವರೆಗೆ) ಸಾಲಿನಲ್ಲಿ ಮಾಹಿತಿ. ಶಿಕ್ಷಣ ಮತ್ತು ಸಂಪರ್ಕ 
ಚಟುವಟಿಕೆಗಳನ್ನು ನಡೆಸಲಾಯಿತು. ಅದರ ಸಾಧನಗಳನ್ನು ಅನುಬಂಧ- 1ರಲ್ಲಿ 
ಕೊಡಲಾಗಿದೆ. 


9) ಬಾಣಂತಿ ಸೇವಾ ಕಾರ್ಯಕ್ರಮ : 


£ರ್ನಾಟಕ ರಾಜ್ಯದಲ್ಲಿ ಈ ಕೆಳಕಂಡ 103 ವಿವಿಧ ಮಾದರಿಯ ಬಾಣಂತಿ ಸೇವಾ ಕೇಂದ್ರ 
ಗಳು ಕಾರ್ಯ ನಿರಿ ಹಿಸುತ್ತಲಿವೆ. 


"ಎ' ಮಾದರಿ NY 
"ಬಿ' ಮಾದರಿ - 10 
“ಸಿ' ಮಾದರಿ = 
ಉಪಕೇಂದ್ರ ಮಟ್ಟದ ಮಾದರಿ - 64 


ಭಾರತ ಸರ್ಕಾರವು 1994-95ನೇ ಸಾಲಿನಿಂದ ಗಣಕಯಂತ್ರದ ಮೂಲಕ ಕ್ರೋಢೀ 
ಕರಣ ಮಾಡಲು ಅನುಕೂಲವಾದ ಹೊಸ ತ್ರೈಮಾಸಿಕ ವರದಿಯ ನಮೂನೆಗಳನ್ನು ಜಾರಿಗೆ 
ತಂದಿದೆ. ಈ ತ್ರೈಮಾಸಿಕ ವರದಿಗಳನ್ನು ಪ್ರತಿತ್ಸ ಮಾಸಿಕ ಅಂತ್ಯಗೊಂಡ 10ನೇ ತಾರೀಖಿನೊಳಗೆ 
ಸ್ವೀಕರಿಸಿ, ಅದನ್ನು ರಾಜ್ಯ ಮಟ್ಟ ದಲ್ಲಿ ಕ್ರೋಢೀಕರಿಸಿ. ಸ ಸರ್ಕಾರದ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಮಂತ್ರಾಲಯಕ್ಕೆ ಕಳುಹಿಸಲಾಗುತ್ತಿದೆ. 


ಈ ವರದಿಗಳನ್ನು ರಾಜ್ಯಮಟ್ಟದಲ್ಲಿ ಗಣಕೀಕರಣ ಮಾಡಿ ಪ್ರತಿ ಮೂರು ತಿಂಗಳಿ- 
ಗೊಮ್ಮೆ ಸಂಸ್ಥಾವಾರು ಪ್ರಗತಿಯನ್ನು "ಪರಿಶೀಲಿಸ ಲಾಗುತ್ತದೆ. ಪ್ರಗತಿಯನ್ನು ಪರಿಶೀಲಿಸಿದಾಗ 
ಬಾಣಂತಿ ಸೇವಾ ಕೇಂದ್ರಗಳ ಪ್ರಗತಿಯು ಒಟ್ಟು ಪ್ರಗತಿಯ ಶೇ. 20ರಷ್ಟಿರುತ್ತ ಥೆ, 


10) ವೈ ದ್ಯಕೀಯ ಗರ್ಭಪಾತ: 


ವೈದ್ಯಕೀಯ ಗರ್ಭಪಾತ ಕಾಯ್ದೆಯನ್ನು 1971ರಲ್ಲಿ ಸಂಸತ್ತಿನಲ್ಲಿ ಅಂಗೀಕರಿಸಿ 1972 
ರಿಂದ ರಾಷ್ಟ ದಾದ್ಯಂತ ಜಾರಿಗೆ ತರಲಾಯಿತು. ವೈದ್ಯಕೀಯ ಗರ್ಭಪಾತ ಸೇವೆಯನ್ನು ನೀಡಲು 
471 ಕೇಂದ್ರಗಳನ್ನು ಗುರ್ತಿಸಿ ಮಾನ್ಯತೆ ನೀಡಿದೆ. ಇದರಲ್ಲಿ ಸರ್ಕಾರಿ ಸಂಸ್ಥೆಗಳು. ಖಾಸಗಿ 
ಆಸ್ಪತ್ರೆಗಳು ಮತ್ತು ನರ್ಸಿಂಗ್‌ ಹೋಂಗಳು ಸೇರಿವೆ. ಅಂದರೆ, 325 ಸರ್ಕಾರಿ ಸಂಸ್ಥೆ ಗಳು, 146 
ಖಾಸಗಿ ಆಸ್ಪತ್ರೆ ಮತ್ತು ನರ್ಸಿಂಗ್‌ ಹೋಂಗಳು ಸೇರಿವೆ. 


1994-95 (ಡಿಸೆಂಬರ್‌ 94ರ ಅಂತ್ಯಕ್ಕೆ) ನೇ ಸಾಲಿನಲ್ಲಿ 5939 ವೈದ್ಯಕೀಯ 
ಗರ್ಭಪಾತಗಳನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಗುರಿಯನ್ನು ನಿಗದಿ ಮಾಡಿರು 
ವುದಿಲ್ಲ. 


19 


11) ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ: 
ಮಕ್ಕಳು ಮತ್ತು ಗರ್ಭೀಣಿ ಸ್ತ್ರೀಯರು ಖಾಯಿಲೆಗಳಿಂದ ನರಳುವುದನ್ನು ಮತ್ತು ಮರಣ 
ಹೊಂದುವುದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮವನ್ನು 
ಜ್ಯದಲ್ಲಿ 1989-90ನೇ ಸಾಲಿನಿಂದ ಜಾರಿಗೆ ತರಲಾಯಿತು. 


ಮಗುವಿಗೆ ಒಂದು ವರ್ಷ ತುಂಬುವುದರೊಳಗಾಗಿ ನೂರಕ್ಕೆ ನೂರರಷ್ಟು ಮೂರು ವರಸೆ 
ಡಿಪಿಟಿ ಮತ್ತು ಪೋಲಿಯೋ, ಒಂದು ವರಸೆ ಬಿಸಿಜಿ ಮತ್ತು ಒಂದು ವರಸೆ ದಢಾರ ಲಸಿಕೆ 
ಗಳನ್ನು ನೀಡುವ ಧ್ಯೇಯದಿಂದ ಈ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಜಾರಿಗೊಳಿಸಲಾಗಿದೆ. 

1994-95 (ಡಿಸೆಬಂರ್‌ 94ರ ಅಂತ್ಯಕ್ಕೆ) ನೇ ಸಾಲಿನಲ್ಲಿ ಈ ಕಾರ್ಯಕ್ರಮದಡಿಯಲ್ಲಿ 
ಆರು ಲಸಿಕೆಗಳಾದ ಡಿ. ಪಿ.ಟಿ. ಪೋಲಿಯೋ, ಬಿಸಿಜಿ ಮತ್ತು ದಢಾರ ಎರುದ್ಧ ದ ಲಸಿಕೆ 
ನೀಡುವ ಕಾರ್ಯಕ್ರಮದಲ್ಲಿ ವಾರ್ಷಿಕ ಗುರಿಯ ಶೇಕಡ ಕ್ರಮವಾಗಿ 90.9.91.1. 99.2. 
83.4 ಮತ್ತು 92.6 ರಷ್ಟು ಪ್ರಗತಿ ಸಾಧಿಸಿದೆ. 1994-95ನೇ (ಡಿಸೆಂಬರ್‌ 94ರ 
ಅಂತ್ಯಕ್ಕೆ) ಸಾಲಿನ ವಾರ್ಷಿಕ ಗುರಿ ಹಾಗೂ ಸಾಧನೆಗಳು ವಿವರಗಳನ್ನು ಅನುಬಂಧ- 1 ರಲ್ಲಿ 
ಕೊಡಲಾಗಿದೆ. 


12) ಶಿಶು ಸಂರಕ್ಷಣೆ ಮತ್ತು ಸುರಕ್ಷಿತ ತಾಯ್ತನ ಕಾರ್ಯಕ್ರಮ: 
ಈ ಕಾರ್ಯಕ್ರಮವನ್ನು 1992-93ರಲ್ಲಿ ಈ ಕೆಳಗಿನ ಧ್ಯೇಯಗಳೊಂದಿಗೆ ಫೆಳು 


ಜಿಲ್ಲೆಗಳಲ್ಲಿ, ಹಾಗೂ 1994-95(ಡಿಸೆಂಬರ್‌ 94ರ ಅಂತ್ಯಕ್ಕೆ) ಐದು ಜಿಲ್ಲೆಗಳಲ್ಲಿ ಜಾರಿಗೆ 
ತರಲಾಗಿದೆ. 


1) ಶಿಶುಮರಣ ದರವನ್ನು 2000 ಇಸವಿಯ ವೇಳೆಗೆ 67 ರಿಂದ 60ಕ್ಕೆ ಇಳಿಸುವುದು. 


2) ಮಕ್ಕಳ ಮರಣ ದರವನ್ನು 2000 ಇಸವಿಯ ವೇಳೆಗೆ 41ರಿಂದ 10 ಕ್ಕಿಂತ ಕಡಿಮೆ 
ಮಾಡುವುದು 


3) ತಾಯಿಯ ಮರಣ ದರವನ್ನು 2000 ಇಸವಿಯ ವೇಳೆಗೆ ಪ್ರತಿ ಸಾವಿರಕ್ಕೆ 4 ರಿಂದ 
2ಕ್ಕೆ ಇಳಿಸುವುದು. 


4) 2000 ಇಸವಿ ವೇಳೆಗೆ ಪೋಲಿಯೋ ನಿರ್ಮೂಲನೆ. 


5) 1995ನೇ ಇಸವಿ ವೇಳೆಗೆ ಬಾಣಂತಿಯರಿಗೆ ಬರಬಹುದಾದ Rr 
ರೋಗದ ನಿರ್ಮೂಲನೆ. 


20 


1994-95 (ಡಿಸೆಂಬರ್‌ 94ರ ಅಂತ್ಯಕ್ಕೆ ) ನೇ ಸಾಲಿನಲ್ಲಿ ಈ ಕಾರ್ಯಕ್ರಮವನ್ನು 
ಜಾರಿಗೆ ತಂದಿರುವ 5 ಜಿಲ್ಲೆಗಳಲ್ಲಿ ವೈದ್ಯಾಧಿಕಾರಿಗಳಿಗೆ ಮತ್ತು ಅರೆ ವೈದ್ಯ ಸಿಬ್ಬಂದಿಗೆ ತರಬೇತಿ 
ಯನ್ನು ಕೊಡಲಾಯಿತು. ತರಬೇತಿ ನೀಡಿದ ಜಿಲ್ಲಾವಾರು ವಿವರಗಳನ್ನು ಈ ಕೆಳಗೆ 
ಕೊಡಲಾಗಿದೆ. 


ಜಿಲ್ಲೆ ವೈದ್ಯಾಧಿಕಾರಿಗಳು  ಅರೆ-ವೈದ್ಯ ಸಿಬ್ಬಂದಿಗಳು 
1) ಬೀದರ್‌ 88 67 
2) ಬಳ್ಳಾ ರಿ 57 375 
3) ಗುಲ್ಬರ್ಗಾ ೬ | ೯ 
4) ರಾಯಚೂರು 56 242 
5) ಬಿಜಾಪುರ 7 3 


13) ತರಬೇತಿ ಕಾರ್ಯಕ್ರಮ: | 
ಅ) ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿ : 


| ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಒಂದರಂತೆ 19 ಕಿರಿಯ ಮಹಿಳಾ ಆರೋಗ್ಯ 

ಸಹಾಯಕಿಯರ ತರಬೇತಿ ಕೇಂದ್ರಗಳಿದ್ದು, ಪ್ರತಿಯೊಂದು ಕೇಂದ್ರದಲ್ಲಿ 30 ಅಭ್ಯರ್ಥಿಗಳಿಗೆ 
ತರಬೇತಿ ನೀಡುವ ಅವಕಾಶವಿದೆ. 1994-95ನೇ (ಡಿಸೆಂಬರ್‌ 94ರ ಅಂತ್ಯಕ್ಕೆ) ಸಾಲಿನಲ್ಲಿ 550 
ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಯಿತು. 


ಆ) ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿ : 


4 ತರಬೇತಿ ಕೇಂದ್ರಗಳು, ಬೆಂಗಳೂರು, ಮಂಗಳೂರು, ಬೆಳಗಾಂ ಮತ್ತು ಗುಲ್ಬರ್ಗಾ 
ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಕೆಲಸದಲ್ಲಿರುವ ಕಿರಿಯ ಮಹಿಳಾ ಆರೋಗ್ಯ 
ಸಹಾಯಕಿಯರಿಗೆ, ಮುಂದೆ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕರಾಗಿ ಬಡ್ತಿ ಹೊಂದಲು 
ಅನುಕೂಲವಾಗುವಂತೆ ತರಬೇತಿಯನ್ನು ನೀಡುತ್ತಿದೆ. ಪ್ರತಿ ಕೇಂದ್ರದಲ್ಲಿ 30 ಅಭ್ಯರ್ಥಿಗಳಿಗೆ 
ತರಬೇತಿ ನೀಡುವ ಅವಕಾಶವಿದೆ. 1994-95(ಡಿಸೆಂಬರ್‌ 94ರ ಅಂತ್ಯಕ್ಕೆ)ನೇ ಸಾಲಿನಲ್ಲಿ 
122 ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡಲಾಯಿತು. 


ಇ) ದಾದಿಯರ ತರಬೇತಿ ಕಾರ್ಯಕ್ರಮ: 


ಸ್ಥಳೀಯ ದಾದಿಯರಿಗೆ ಹೊಸ ರೀತಿಯಲ್ಲಿ ತರಬೇತಿ ಕೊಡುವ ಕಾರ್ಯಕ್ರಮವನ್ನು 
ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ. ಈ ಯೋಜನೆಯು ಶೇ. 100ರಷ್ಟು ಕೇಂದ್ರ ಪುರಸ್ಕೃತ 
ಯೋಜನೆಯಾಗಿರುತ್ತದೆ. ಈ ಹೊಸ ರೀತಿಯ ತರಬೇತಿಯನ್ನು ದಾದಿಯರಿಗೆ (ತರಬೇತಿ 
ಹೊಂದಿದ ಮತ್ತು ತರಬೇತಿ ಇಲ್ಲದ) ತಾಲ್ಲೂಕು ಮಟ್ಟದ ಹೆರಿಗೆ ಆಸ್ಪತ್ರೆ. ಜಿಲ್ಲಾ ಉಪಕೇಂದ್ರ 


21 


ಮಟ್ಟದ ಬಾಣಂತನ ಸೇವಾ ಕೇಂದ್ರ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 5-6 ಜನ 
ದಾದಿಯರಿಗೆ ಒಂದು ಗುಂಪಿನಂತೆ 6 ದಿನಗಳ ತರಬೇತಿಯನ್ನು ಕೊಡಲಾಗುತ್ತಿದೆ. (ಈ 
ತರಬೇತಿಯನ್ನು ವಿಶೇಷವಾಗಿ ತರಬೇತಿ ಹೊಂದಿದ ಮಹಿಳಾ ಆರೋಗ್ಯ ಸಂದರ್ಶಕರಿಂದ 
ಮೂರು ದಿನಗಳ ಸಾಲ ಕೊಡಲಾಗುತ್ತಿದೆ) ಈ ತರಬೇತಿಯನ್ನು ಆಸ್ಪತ್ರೆಯ ಸ್ತ್ರೀ ರೋಗ 
ತಜ್ಞರ ಮೇಲ್ವಿಚಾರಣೆ ಹಾಗೂ ಮಾರ್ಗದರ್ಶನದಂತೆ ಕೊಟ್ಟು ತರಬೇತಿ ಕೊನೆಯಲ್ಲಿ 
ಪ್ರತಿಯೊಂದು ದಾದಿಯರಿಗೆ ರೂ. 250.00ಗಳ ತುಟ್ಟಿ ಭತ್ಯೆ ಮತ್ತು ತರಬೇತಿಗೆ ಬಂದು 
ಹೋಗುವ ಪ್ರಯಾಣಭತ್ಯೆ ಮತ್ತು ಹೆರಿಗೆ ಸಾಮಗ್ರಿಗಳ ಪೆಟ್ಟಿಗೆಯನ್ನು ಕೊಡಲಾಗುತ್ತಿದೆ. 

ಜ್ಯವು ಇದುವರೆಗೆ 31.540 ದಾದಿಯರನ್ನು ನೊಂದಾಯಿಸಿದೆ. ಈ ಕಾರ್ಯಕ್ರಮಕ್ಕೆ 
1994-95ನೇ ಸಾಲಿನ ಆಯವ್ಯಯದಲ್ಲಿ 6000 ದಾದಿಯರಿಗೆ ತರಬೇತಿ ನೀಡಲು 25.20 
ಲಕ್ಷರೂ. ಗಳನ್ನು ನಿಗದಿ ಮಾಡಲಾಗಿದೆ. ಈ ಪೈಕಿ 12.60 ಲಕ್ಷ ರೂ.ಗಳನ್ನು ಭಾರತ ಸರ್ಕಾರವು 
1994ನೇ ಡಿಸೆಂಬರ್‌ ಮಾಹೆಯವರೆಗೆ ಬಿಡುಗಡೆ ಮಾಡಿದೆ. ಈಗ ಬಿಡುಗಡೆಯಾಗಿರುವ 
ಹಣದಲ್ಲಿ 3000 ದಾದಿಯರಿಗೆ ತರಬೇತಿಯನ್ನು ನೀಡಬಹುದಾಗಿದೆ. ಈ ತರಬೇತಿ ಕಾರ್ಯಕ್ರಮವು 
ಅತಿ ಶೀಘ್ರದಲ್ಲಿಯೇ ಪ್ರಾರಂಭವಾಗಲಿದ್ದು 1995ನೇ ಮಾರ್ಚ್‌ ಅಂತ್ಯಕ್ಕೆ ಗುರಿ ನಿಗಧಿ 
ಯಾಗಿರುವ 3000 ದಾದಿಯರಿಗೆ ಅಂದರೆ 1995ನೇ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್‌ 
ಮಾಹೆಗಳಲ್ಲಿ ಪ್ರತಿ ಮಾಹೆಗೆ 1000 ದಾದಿಯರಂತೆ ತರಬೇತಿಯನ್ನು ಪೂರ್ಣಗೊಳಿಸಬಹುದು. 


ಈ) ಕ್ರಾಫ್ಟ್‌ ತರಬೇತಿ ಕಾರ್ಯಕ್ರಮ : 


ಈ ಯೋಜನೆಯು ಶೇಕಡ ನೂರರಷ್ಟು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು. 1995 ನೇ 
ಫೆಬ್ರವರಿ ಮತ್ತು ಮಾರ್ಚಿ ತಿಂಗಳುಗಳಲ್ಲಿ ಜಿಲ್ಲಾ ಬಾಣಂತನ ಸೇವಾ ಕೇಂದ್ರಗಳಲ್ಲಿ 
ಪ್ರತಿಯೊಂದು ತಿಂಗಳಿಗೆ 100 ಹಿರಿಯ ಮಹಿಳಾ ಆರೋಗ್ಯ ಕಾರ್ಯಕರ್ತೆಯರು ಹಾಗೂಕಿರಿಯ 
ಮಹಿಳಾ ಆರೋಗ್ಯ ಕಾರ್ಯಕರ್ತರಿಗೆ ವಂಕಿ ಧಾರಣೆ ತಂತ್ರಜ್ಞಾನದ ಬಗ್ಗೆ ತರಬೇತಿಯನ್ನು 
ಕೊಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಆಯವ್ಯಯದಲ್ಲಿ 4.00 ಲಕ್ಷ ರೂಗಳನ್ನು ನಿಗದಿ 
ಮಾಡಿ, ಈಗಾಗಲೇ 2.00 ಲಕ್ಷರೂ.ಗಳನ್ನು ಖರ್ಚು ಮಾಡಲಾಗಿದ್ದು. ಇನ್ನುಳಿದ 2.00 
ಲಕ್ಷರೂ.ಗಳನ್ನು 1995ನೇ ಮಾರ್ಚ್‌ ಮಾಹೆಯ ಅಂತ್ಯಕ್ಕೆ ಉಪಯೋಗಿಸಲಾಗುವುದು. 


ಉ) ವೈದ್ಯಕೀಯ ಗರ್ಭಪಾತ ತರಬೇತಿ : 


ವಿವಿಧ ಆಸ್ಪತ್ರೆಗಳು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಪ್ರಾಥಮಿಕ ಆರೋಗ್ಯ 
ಘಟಕಗಳಲ್ಲಿ ಕೆಲಸ ಮಾಡುವ ವೈದ್ಯರುಗಳಿಗೆ ಬೋಧಕ ಸಂಸ್ಥೆಗಳಿಗೆ ಸೇರಿದ 10 ತರಬೇತಿ ಸಂಸ್ಥೆ 
ಗಳಲ್ಲಿ ವೈದ್ಯಕೀಯ ಗರ್ಭಪಾತದ ಬಗ್ಗೆ 30. ದಿನಗಳ ಕಾಲ ತರಬೇತಿಯನ್ನು ನೀಡಲಾಗುತ್ತಿದೆ. 
1994-95 (ಡಿಸೆಂಬರ್‌ 94ರ ಅಂತ್ಯಕ್ಕೆ)ನೇ ಸಾಲಿನಲ್ಲಿ 33 ವೈದ್ಯರುಗಳಿಗೆ ತರಬೇತಿ ನೀಡಲಾಗಿದೆ. 


ಊ) ಉದರ ದರ್ಶಕ ಶಸ್ತ್ರ ಚಿಕಿತ್ಸೆ : 


ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆ, ಕರ್ನಾಟಕ ವೈದ್ಯಕೀಯ ಮಹಾ ವಿದ್ಯಾಲಯ 
ಆಸ್ಪತ್ರೆ. ಹುಬ್ಬಳ್ಳಿ. ಕಸ್ತೂರ್‌ ಬಾ ವೈದ್ಯಕೀಯ ಮಹಾ ವಿದ್ಯಾಲಯ, ಮಣಿಪಾಲ, 


22 


ಜಿಲ್ಲಾ ಆಸ್ಪತ್ರೆ. ಬೆಳಗಾಂ ಮತ್ತು ಗುಲ್ಬರ್ಗಾ, ಸ್ತ್ರೀರೋಗ ಶಾಸ್ತ್ರ ವಿಷಯದಲ್ಲಿ 
ಸ್ನಾತಕೋತ್ತರ ಡಿಪ್ಲೋಮ ಹೊಂದಿರುವ ವೈದ್ಯರು ಹಾಗೂ ಒಬ್ಬ ಶಸ್ತ್ರಚಿಕಿತ್ಸೆಯ ಶುಶ್ರೂಷಕ 
ಮತ್ತು ಒಬ್ಬ ಶಸ್ತ್ರಚಿಕಿತ್ಸೆಯ ಸಹಾಯಕಿಯರಿಗೆ 45 ದಿನಗಳ ಕಾಲ ತರಬೇತಿಯನ್ನು 
ನೀಡಲಾಗುತ್ತಿದೆ. 1994-95 (ಡಿಸೆಂಬರ್‌ 94ರ ಅಂತ್ಯಕ್ಕೆ) ನೇ ಸಾಲಿನಲ್ಲಿ 19 ವೈದ್ಯರಿಗೆ 
ತರಬೇತಿಯನ್ನು ನೀಡಲಾಗಿದೆ. 


ಯ) ಅನುದಾನ ನೀಡಿಕೆ ಮತ್ತು ಖರ್ಚು ವಿವರಗಳನ್ನು ಅನುಬಂಧ - IV ರಲ್ಲಿ 
ಕೊಡಲಾಗಿದೆ. 


23 


'ಚ೦೫ಐ%ಂಣ ೧೪೫661 500) 


24 


(( ೯೯ 8/2£9£ 00೦೦8೦1 LSS ೫16209 0012801 ೫'8€. 96669 000998 (42 91) ೧೫ (8 
(WIS €L9T8S 0೦86211 TEL 918೯98 0086011 LS8 L68EcL 000958 (22 01) (L 
TTL ೯866096 O00£9I€I ೫'€6 6999621 99೯89೯1 HSE ELTIITI OOISLTI ಇಂಟ ೨೮೪೧ಣಣ (9 
(979೪ 09TT99 0096911 068 9011901 0೦೫6911 ('0೦1 1೫೪£996 000096 ne 6 
0'€9 OS8TLL 0098811 688 1೯1೯601 (9£6221 9198 $89£101 0089811 ೧೧ (೪ 
¥'LL 190616 0೦೦98811 0201 9819921 (9£6221 £'0೦॥ 1996811 0089811 ಇಇ (£ 
0'IL (09೫೪೫8 0೦೦೨8811 £'೫6 1£20911 (9೯6221 0126 ೯೫೦1601 0089811 ಲ (T 
60 890£98 0೦೨8811 2೪೫6 (908911 LIEETTI L166 £90880[1 0089811 RRO (1 
ಅ 3೧೦ ಆಳಿ “೭ 
T£8 O£06TI 000SSI 8LL ಓ£0೦6೦॥1 ೦೦೦೦೫1 8'2೭( 19918 000211  CQANgAN Rec eyo (೪ 
6196 0೦6೦8£ 0೦೦೯6೯ 268 20981£ 000LS€ 9೫96 TT0S9T 00008೭ ೧೦೧೮೧೧ ದುಉ೦೮ (€ 
099 929812” 0೦೦1££ €'16 ೫80೫2೭. 00೦೦೦೯ ೦28 ೦28£€2 00006೭ ೩ಲಜಿಗಿಐ $0೭ (7 
8'99 892602 0೦೦81೫. ಓ€£6 7೫೪೫6£99€£€ 00008£ 0T6 73೫9916೯ 00009೯ "Ren ಗಈ oe weeox (1 

೮೫೨೦೦೮ 0೭೧8 ೦೧೫% “I 

ಇಇ ಬಲೀಜ Qu ಇಇ. ಇಲಿಯ Qu ಇ ಇದೀ ೦% ೮೫9೨೧೦೦ 

೪6-9661 v6-£661 €₹6-2661 ಸೆ 


ಇಗ @ ಗ್ಗ 
2೩೨೧೦೮0 9 CRA OO CEO RC 


1 - Sone wR 


ಅನುಬಂಧ -ಟಟ 
1994-95 ನ: ಸಾಲಿನ ಸಮೂಹ ಶಿಕ್ಷಣ ಮಾಧ್ಯಮ ಕಾರ್ಯ 
ಚಟುವಟಿಕೆಗಳ ಗುರಿ ಮತ್ತು ಸಾಧನೆ 


ಕ್ರಮ ಕಾರ್ಯ ಚಟುವಟಿಕೆಗಳು 1994-95 


ಸಂಖ್ಯೆ ಗುರಿ (ಸಾಧನೆ 94) 


ಮಹಿಳಾ ಆರೋಗ್ಗ ಸಂಘಗಳು: 


ಅ) ಮಹಿಳಾ ಆರೋಗ್ಯ ಸಂಘಗಳ ಸ್ಟಾ ಪನೆ 1205 0683 
ಬ) ಆರೋಗ್ಯವಂತ ಶಿಶುಗಳ ಪ್ರದರ್ಶನ 
ಕಾರ್ಯಕ್ರಮ 5205 1712 
ಕ) ಮಹಿಳಾ ವಿಚಾರ ವಿನಿಮಯ 1205 0498 
ಡ) ಮ. ಆ. ಸಂಘದ ಸದಸ್ಯರ ಸಭೆಗಳು 3615 1250 
ಇ) - “ - ಗ್ರಾಮೀಣ ತರಬೇತಿ ಕಾರ್ಯಕ್ರಮ 1205 0415 
ಘ) -" - ತಾಲ್ಲೂಕು ಮಟ್ಟದ ಕಾರ್ಯಕ್ರಮ 50 0015 
ಗ) -" - ಜಿಲ್ಲಾ ಮಟ್ಟದ ಕಾರ್ಯಾಗಾರ 20 0014 
170 0038 


2. ಜಂಟಿ ತರಬೇತಿ ಕಾರ್ಯಕ್ರಮ: 


[ಚ 


ಸಮೂಹ ಶಿಕ್ಷಣ ಕಾರ್ಯಕ್ರಮ: 


ಅ) ಗ್ರಾಮ ಪಂಚಾಯ್ತಿ ಸದಸ್ಯರ ತರಬೇತಿ 


ಕಾರ್ಯಕ್ರಮ | 1280 0203 
ಬ) ಜನಪದ ಕಾರ್ಯಕ್ರಮ 1200 0644 
ಕ) ಪಿಯುಸಿ ವಿದ್ಯಾರ್ಥಿಗಳ ಚರ್ಚಾಕೂಟ 100 0040 
ಡ) ಚಲನಚಿತ್ರ ಪ್ರದರ್ಶನ 4800 3893 
ಇ) ಬಹುಮಾಧ್ಯಮ ವಿಶೇಷ ಪ್ರಚಾರ ಆಂದೋಳನ ೬ 16 


ಶಿ 


F-3 25 


ತೆ 


ಗ) ವಿಶ ಜನಸಂಖ್ಯಾ ದಿನಾಚರಣೆ 


ಹ) ಪತ್ರಿಕಾ ಜಾಹೀರಾತು 


(4 
e 
a 
ಸ್‌ 
೫. 


ಆ) ಕುಟುಂಬ ಕಲ್ಯಾಣ ಪಾಕ್ಷಿಕ ಭಿತ್ತಿ ಪತ್ರ 


ಬ) ಭಿತ್ತಿ ಪತ್ರ 

ಕ) ಮಡಿಕೆ ಪತ್ರ 

ಡ) ಛಾಯಾ ಚಿತ್ರದ ಮಡಿಕೆ 

ಇ) ಸಚಿತ್ರ ಮಾಹಿತಿ ಕೈಪಿಡಿ (ಅಕುಕ) 
ಫು) ಕಿರು ಪುಸ್ತಕ 


[en 


ಶ್ರವಣ ವೀಕ್ಷಣ ಸಲಕರಣೆಗಳು 
ಆ) ವಿಡಿಯೋ ಫಿಲ್ಮ್‌ 


ಬ) ಅಡಿಯೋ ಕ್ಯಾಸೆಟ್ಸ್‌ 
ಕ) ವಿ. ಹೆಚ್‌.ಎಸ್‌. ಪ್ರತಿಗಳು 
ಡ) ಟಿ.ವಿ.ಸ್ಟಾಟ್ಸ್‌ 


——————— ನಾ 


26 


4800 


6.00.000 
1,00,000 
1,00,000 
10.000 
20.000 
20.000 


34227 
21 
೨2 


890 


2,50.000 


20.000 


1.000 


ಅನುಬಂಧ - 1 
ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಕುಟುಂಬ ಕಲ್ಯಾಣ ಯೋಜನೆಯ ವಿಧಾನದಿಂದ 
ರಕ್ಷಣೆಗೆ ಒಳಗಾದ ಅರ್ಹ ದಂಪತಿಗಳ ಜಿಲ್ಲಾವಾರು ಶೇಕಡಾ ಪ್ರಮಾಣ 


ಕ್ರ.ಸಂ. ಜಿಲ್ಲೆ 31.390 31.391 31.3.92 31.393 31.394 ಸಂತಾನಹರಣ 
ರಲ್ಲಿದ್ದಂತೆ ರಲ್ಲಿದ್ದಂತೆ ರಲ್ಲಿದ್ದಂತೆ ರಲ್ಲಿದ್ದಂತೆ ರಲ್ಲಿದ್ದಂತೆ ಶಸ್ತ್ರಚಿಕಿತ್ಸೆಯ 
ದಂಪತಿಯರಕ್ಷಣ 

ದರದಂತೆ 

ಜನನ ದರ 

1. ಬೆಂಗಳೂರು 48.6 45.9 46.89 47.95 51.18 25.84 
2. ಬೆಂಗಳೂರು (ಗ್ರಾ) 46.9 50.5 52.45 56.10 58.07 22.92 
3. ಚಿತ್ರದುರ್ಗ 47.2 48.8 50.26 50.67 52.45 24.83 
4. ಕೋಲಾರ 45.6 48.6 51.26 52.00 54.97 24.80 
ತೆ ಶಿವಮೊಗ್ಗ 49.9 56.3 57.83 58.98 60.92 22.47 
6. ತುಮಕೂರು 47.1 50.3 50.06 51.36 53.41 24.64 
7. ಬೆಳಗಾವಿ 41.6 45.6 47.84 47.99 50.51 25.41 
8. ಬಿಜಾಪುರ 38.4 45.5 46.41 45.87 46.65 27.44 
9. ಧಾರವಾಡ 41.7 45.5 47.52 49.10 51.87 25.10 
10. ಉತ್ತರ ಕನ್ನಡ 36.4 40.1 41.56 42.62 43.92 28.70 
A}. ಬಳ್ಳಾರಿ 39.1 39.3 40.29 41.33 43.32 27.95 
12. ಬೀದರ್‌ 43.6 45.0 46.87 47.62 50.10 26.31 
13. ಗುಲ್ಬರ್ಗಾ 30.4 31.0 32.81 35.84 39.36 30.33 
14. ರಾಯಚೂರು 36.3 34.7 35.88 37.13 38.14 30.39 
15. ಚಿಕ್ಕಮಗಳೂರು 56.1 64.3 65.87 66.13 67.69 19.92 
16. ದಕ್ಷಿಣ ಕನ್ನಡ ೨4.7 40.4 41.86 43.06 44.78 27.62 
17. ಹಾಸನ 57.1 63.8 64.78 66.56 68.87 19.84 
18. ಕೊಡಗು 31.7 60.9 62.92 63.36 63.85 21.85 
19. ಮಂಡ್ಯ 56.5 63.7 65.59 68.47 70.52 19.19 
20. ಮೈಸೂರು 56.2 60.2 63.04 63.52 64.98 21.36 


ಜಿಲ್ಲಾ ಮೊತ್ತ 44,5 47.6 49.13 50.25 52.40 25.29 


ವಿ.ಸೂ. : ಶಸ್ತ್ರಚಿಕಿತ್ಸೆಯ ಅರ್ಹದಂಪತಿ ರಕ್ಷಣಾ ಪ್ರಮಾಣವನ್ನು ಅವಲಂಬಿಸಿ ಲೆಕ್ಕಾಚಾರ ಹಾಕಿರುವ 
ಜನನ ದರವು ಮಾದರಿ ದಾಖಲಾತಿ ಸಮೀಕ್ಷೆಯಲ್ಲಿ (ಎಸ್‌.ಆರ್‌.ಎಸ್‌) ಲೆಕ್ಕಾಚಾರ ಹಾಕಿರುವ ಜನನ 
ದರದೊಡನೆ ಸರಿಹೊಂದುವುದರಿಂದ ಇದನ್ನು ಗಣನೆಗೆ ತೆಗೆದುಕೊಳ್ಳಬಹುದು. ಅರ್ಹ ದಂಪತಿಗಳ 
ರಕ್ಷಣಾ ಪ್ರಮಾಣವನ್ನು ಗಣನೆಗೆ ತೆಗೆದುಕೊಂಡು ಜನನ ದರ ಲೆಕ್ಕಾಚಾರ ಹಾಕಲಾಗಿ, ದಕ್ಷಿಣ ಕನ್ನಡ 
ಮತ್ತು ಉತ್ತರ ಕನ್ನಡಜಿಲ್ಲೆಯ ಜನನ ದರವು ಹೆಚ್ಚಿಗೆ ಇರುತ್ತದೆ. ಆದರೆ ವಾಸ್ತವಿಕತೆಯಲ್ಲಿ ಅಧ್ಯಯನದ 
ವರದಿ ಪ್ರಕಾರ ಇವೆರಡು ಜಿಲ್ಲೆಯ ಜನನ ದರವು ಕಡಿಮೆ ಇರುತ್ತದೆ. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ 
ಜನನ ದರವು 23.0 (1987) ಮತ್ತು ಉತ್ತರ ಕನ್ನಡ ಜಿಲ್ಲೆಯ ದರವು 22.1 (1991) ಇರುತ್ತದೆ. 


27 


ಅನುಬಂದ - IV 


2211 - ಕುಟುಂಬ ಕಲ್ಮಾಣ ಕಾರ್ಯಕ್ರಮಕ್ಕೆ 1 994-95ನೇ ಸಾಲಿನ ಆಯವ್ಯಯ ಹಂಚಿಕೆ 


31.12.94ರವರೆಗೆ ಆದ ವೆಚ್ಚ ಮತ್ತು 01:95 ರಿಂದ 03:95 ರವರೆಗೆ ಆಗಬಹುದಾದ 


ವೆಚ್ಚ. ಇವುಗಳ ವಿವರ. N 
(ರೂ. ಲಕ್ಷಗಳಲ್ಲಿ) 
ಕ್ರ. ಸಂ... ಯೋಜನೆಗಳು ಅಯವ್ಯಯ ವೆಚ್ಚ 1:95 ರಿಂದ 
ಹಂಚಿಕೆ (ಎಂಎಂಆರ್‌ 3:95 
ಆಧಾರ) ರವರೆಗೆ 
ಆಗಬಹುದಾದ 
ವೆಚ್ಚ 
1. ಕೇಂದ್ರ ಪುರಸ್ಕೃತ ಯೋಜನೆ 
1. ನಿರ್ದೇಶನ ಮತ್ತು ಆಡಳಿತ 403.50 231.15 172.35 
2. ಗ್ರಾಮಾಂತರ ಕು.ಕ. ಸೇವೆಗಳು 2488.10 1928.85 873.35 
3. ನಗರಕು.ಕ. ಸೇವೆಗಳು 336.14 248.83 527.31 
4. ತಾಯಿ ಮತ್ತು ಮಕ್ಕಳ ಆರೋಗ್ಯ 496.50 52.04 444.46 
5. ಸಾರಿಗೆ 135.81 46.82 88.99 
6. ಪರಿಹಾರ 1188.72 403.24 785.48 
7. ಇತರ ಸೇವೆಗಳು ಮತ್ತು 
ಸರಬರಾಜು 764.76 4.27 ೨.1೫೨ 
8. ಸಾಮೂಹಿಕ ಶಿಕ್ಷಣ 73.87 27.76 46.11 
9, ತರಬೇತಿ 287.56 120.51 167.55 
10. ಭಾರತ ಜನಸಂಖ್ಯಾ ಯೋಜನೆ - 8 100.00 - 100.00 
11. ಭಾರತ ಜನಸಂಖ್ಯಾ ಯೋಜನೆ - 9 1980.00 ಆ 1980.00 
ಮೊತ್ತ 8254.96 ೨೦63.47 5191.49 
2. ರಾಜ್ನ ಸರ್ಕಾರದ ನಿಧಿ (ಯೋಜನೆ ಮತ್ತು ಯೋಜನೇತರ) 
12. ಯೋಜನೆ 608.69 102.39 506.30 
] ತ “ಯೋಜನೇತರ 444,50 350.00 ೨94.50 


28 


ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ 


1. ಪೀಠಿಕೆ: 

ಈ ರಾಜ್ಯದಲ್ಲಿ ಕುಷ್ಠರೋಗವು ಒಂದು ದೊಡ್ಡ ಸಾಮಾಜಿಕ ಮತ್ತು ಸಾರ್ವಜನಿಕ 
ಆರೋಗ್ಯ ಸಮಸ್ಯೆಯಾಗಿದೆ. ಈಗಿನ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ 
he A: ರಾಷ್ಟ್ರೀಯ ಕುಷ್ಠರೋಗ ನಿಯಂತ್ರಣ ಕಾರ್ಯಕ್ರಮವಾಗಿ ಪ್ರಾರಂಭಿಸ 

ಲ್ಪಟ್ಟಿತ್ತು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವು ರೋಗಿಗಳನ್ನು ಪ್ರಾರಂಭದಲ್ಲ ಯೇ ಪತ್ತೆ 
ಹಚ್ಚು ವುದು ಹಾಗೂ ಎಲ್ಲಾ ರೋಗಿಗಳಿಗೂ ಕ್ರಮಬದ್ಧ ವಾಗಿ ಡ್ಯಾಪ್‌ಸೋನ್‌ ಮಾತ್ರೆಗಳಿಂದ 
ಚಿಕಿತ್ಸೆ. ನೀಡುವುದು. ಈ ರೀತಿ ಮಾಡಲಾಗಿ ಕಾರ್ಯಕ್ರಮದಲ್ಲಿ ಅಡಚಣೆಗಳು ಉಂಟಾದವು. 
ಅವೆಂದರೆ ಚಿಕಿತ್ಸೆಯು ದೀರ್ಫಕಾಲವಾದುದರಿಂದ ಕ್ರಮ ತಪ್ಪಿದ ಚಿಕಿತ್ಸೆಯಾಗಿ ಔಷಧಿ ನಿರೋಧ 
ಸಿತಿ ತಲುಪಿತು. (ಡ್ರಗ್‌ ರೆಸಿಸ್ಟೆ ಸ್‌) 


ಈ ಅಡಚಣೆಗಳನ್ನು ಹೋಗಲಾಡಿಸಲು ಒಂಡು: ಸಾವಿರ ಜನಸಂಖ್ಯೆಗೆ ಐದು 
ಕುಷ್ಠ ರೋಗಿಗಳಿರುವ ಜಿಲ್ಲೆಗಳಲ್ಲಿ “ಭಾರತ ಸರ್ಕಾರದ ಆದೇಶದ ಮೇರೆಗೆ” 1982ರಿಂದ 
ಬಹು ಔಷಧಿ ಚಿಕಿತ್ಸಾ ಕಾರ್ಯಕ್ರಮ” ವನ್ನು ಜಾರಿಗೆ ತರಲಾಯಿತು. 


2. ಮುಖ್ಯ ಉದ್ದೇಶಗಳು ಇ 
1) ಸೋಂಕುಳ್ಳ ರೋಗಿಗಳನ್ನು ಅತಿ ಕಡಿಮೆ ಅವಧಿಯಲ್ಲಿ ಸೋಂಕಿಲ್ಲ ದಂತೆ 
ಮಾಡುವುದು. 
2) ಪ್ರಾರಂಭದಲ್ಲಿಯೇ ರೋಗಿಗಳನ್ನು ಪತ್ತೆಹಚ್ಚಿ 
ಅಂಗವಿಕಲತೆಯನ್ನು ತಡೆಗಟ್ಟುವುದು. 


3) ಸಮಾಜ ಕುಟುಂಬ ಹಾಗೂ ವ್ಯಕ್ತಿಗೆ ಆರೋಗ್ಯ ಶಿಕ್ಷಣ ಮೂಲಕ ಈ ರೋಗದ 
ಬಗ್ಗೆ ಇದ್ದ ತಪು ಕಲ್ಪನೆಯನ್ನು ಹೋಗಲಾಡಿಸಿ ರೋಗದ ಬಗ್ಗೆ ಸರಿಯಾದ 
[a ಎ ವ (MN 
ಮಾಹಿತಿ ನೀಡುವುದು. 
4) ಗುಣಹೊಂದಿದ ಕುಷ್ಕರೋಗಿಗಳಿಗೆ ಪುನರ್ವಸತಿ ಕಲ್ಪಿಸುವುದು 


5) ಕ್ರಿ.ಶ. 2000 ಇಸವಿಗೆ ಎಲ್ಲಾ ರೋಗಿಗಳನ್ನೂ ರೋಗದಿಂದ ವಿಮುಕ್ತಿ 
ಗೊಳಿಸುವುದು. 
3. ಗುರಿಯನ್ನು ಸಾಧಿಸಲು ಅನುಸರಿಸಿದ ಕ್ರಮಗಳು : 


1) ರೋಗಿಗಳನ್ನು ಪತ್ತೆಹಚ್ಚು ವುದು: ರೋಗಿಗಳನ್ನು ಪತ್ತೆ ಹಚ್ಚ ಲು ತಪಶೀಲುವಾರು 
ಸಮೀಕ್ಷೆ. ಶಾಲಾ ಮಕ್ಕಳ ಸಮೀಕ್ಷೆ. ರೋಗಿಗಳ ಸಂಪರ್ಕಗಳ ಸಮೀಕ್ಷೆ, ತೀವ್ರ 
ಸಮೀಕ್ಷೆ. ಗಳಿಂದ ಈಖ ಅವಧಿಯಲ್ಲಿ ರೋಗಿಗಳನ್ನು ಪತ್ತೆ ಹಚ್ಚು ವುದು. 


ಕ್ರಮಬದ್ದ ಚಿಕಿತ್ಸೆಯಿಂದ 
ಆ 


29 


2) ಕುಷ್ಠರೋಗದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಶಿಕ್ಷಣ ನೀಡುವುದರಿಂದ 
ಸ್ನಯಂ ಪ್ರೇರಣೆಯಿಂದ 1 ಬಂದು ನೋಂದಾಯಿಸಿಕೊಳ್ಳುತ್ತಾರೆ. 
4. ಚಿಕಿತ್ಸೆ : ಸ 


ಪತ್ತೆಹಚ್ಚಿದ ಎಲ್ಲಾ ರೋಗಿಗಳಿಗೂ ಅಲ್ಪಾವಧಿಯಲ್ಲಿ ಕ್ರಮಬದ್ಧ ಚಿಕಿತ್ಸೆ ನೀಡುವುದು. 


5. ರೋಗಿಯ ಚಿಕಿತ್ಸಾ ಸ್ಯ] ತೆ: 
ರೋಗಿಯು ಚಿಕಿತ್ಸೆ ಪಡೆಯುವ ಮುನ್ನಾ ಚಿಕಿತ್ಸಾ ಕೇಂದ್ರಕ್ಕೆ ಬರಲು ಆರೋಗ್ಯ ಶಿಕ್ಷಣ 
ನೀಡಿ ಮನವೊಲಿಸುವುದು. 
1) ಮೇಲ್ವಿಚಾರಣೆ : 
ರೋಗಿಯು ಔಷಧಿಯನ್ನು ಕ್ರಮವಾಗಿ ತೆಗೆದುಕೊಳ್ಳುತ್ತಿರುವ ಬಗ್ಗೆ ಖಚಿತ 
ಪಡಿಸಿಕೊಳ್ಳಲು ಆಗಾಗ ಮೂತ್ರ ಪರೀಕ್ಷೆ ಮಾಡುವುದು. ಕ್ರಮತಪ್ಪಿದಲ್ಲಿ ಆರೋಗ್ಯ ಶಿಕ್ಷಣ 
ನೀಡಿ ಕ್ರಮಬದ್ಧವಾಗಿ ಚಿಕಿತ್ಸೆ ತೆಗೆದುಕೊಳ್ಳಲು ಪ್ರೇರೇಪಿಸುವುದು. 
2) ಕ್ರಮಬದ್ಧ ಚಿಕಿತ್ಸೆ ಹೊಂದಿದವರ ಅನುಸರಣಾ ಕ್ರಮ : 


ಆರೋಗ್ಯ ಕಾರ್ಯಕರ್ತರಿಂದ ನೇರ ಚಟುವಟಿಕೆಗಳು. ಪತ್ರ ವ್ಯವಹಾರ ಹಾಗೂ 
ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಕ್ರಮಬದ್ಧ ಚಿಕಿತ್ಸೆ ಹೊಂದಲು ಮನವೊಲಿಸುವುದು. 


ಕರ್ನಾಟಕ 


ಕರ್ನಾಟಕವನ್ನು ಕಡಿಮೆ ಸಾಂದ್ರತೆಯ ಸೋಂಕುಳ್ಳ ರಾಜ್ಯವೆಂದು ಪರಿಗಣಿಸಲಾಗಿದೆ. 
1986 ರಿಂದ ಬಹು ಔಷಧಿ ಚಿಕಿತ್ಸೆಯಿಂದ 2,94,924 ರೋಗಿಗಳನ್ನು ಗುಣಪಡಿಸಲಾಗಿದೆ. 
ಹಾಗೂ ಹಾಲಿ 23,611 ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. 


1) ಕರ್ನಾಟಕ ರಾಜ್ಯದಲ್ಲಿ ಕುಷ್ಕರೋಗ ನಿರ್ಮೂಲನಾ ಕಾರ್ಯಕ್ರಮದಡಿ 
ಸಿಬ್ಬಂದಿ ವರ್ಗದ ವಿವರಗಳು ಕೆಳಕಂಡಂತಿವೆ : 


ಜಂಟಿ ನಿರ್ದೇಶಕರು, ಕುಷ್ಠರೋಗ ಸಾಂಕ್ರಾಮಿಕ ಸಮೀಕ್ಷಾ ತಂಡ - ] 
ಮಾದರಿ ಮೌಲ್ಯಮಾಪನ ಘಟಕ ತೆ 
ಜಿಲ್ಲಾ ಕುಷ್ಠರೋಗ ಅಧಿಕಾರಿಗಳು | - 18 
ರಾಷ್ಟ್ರೀಯ ಕುಷ್ಠರೋಗ ನಿಯಂತ್ರಣ ಕೇಂದ್ರಗಳು ಸತ ತತ್ತ 
ಮಾರ್ಪಾಡಿತ ಕುಷ್ಠರೋಗ ಕೇಂದ್ರಗಳು ~ 14 


30 


ನಗರ ಕುಷ್ಠ ರೋಗ ಕೇಂದ್ರಗಳು 4 49 


ಸಮೀಕ್ಷೆ. ಶಿಕ್ಷಣ ಹಾಗೂ ಚಿಕಿತ್ಸಾ ಘಟಕಗಳು ಜಾಗ ಟೆ 
ತಾತ್ಕಾಲಿಕ ಶುಶ್ರೂಷಾ ವಾರ್ಡ್‌ಗಳು ಗ ೨) 
ಕುಷ್ಠರೋಗ ತರಬೇತಿ ಕೇಂದ್ರ-ಳು A 
ಕುಷ್ಠರೋಗ ಪುನರ್ವಸತಿ ಹಗೂ ಅಭಿವೃದ್ಧಿ ಕೇಂದ್ರಗಳು x ಸ 


EEE SE ENS NN 

ಇದರ ಜೊತೆಗೆ 26 ಸ್ವಯಂಸೇವಾ ಸಂಸ್ಥೆ ಗಳು ಕುಷ್ಠರೋಗ ನಿರ್ಮೂಲನೆಗಾಗಿ ಕೆಲಸ 
ಮಾಡುತ್ತಿವೆ. ಇದರೊಂದಿಗೆ ರೋಗಿಗಳಿಗೆ 1.1 10 ಹಾಸಿಗೆಗಳ ಸೌಲಭ್ಯ ವಿದ್ದು, 410 ಹಾಸಿಗೆ 
ಗಳನ್ನು ಸ್ವಯಂಸೇವಾ ಸಂಸ್ಥೆ ಯವರು ಭಾರತ ಸರ್ಕಾರದ ಅನುದಾನದಿಂದ "ನಡೆಸುತ್ತಿ ದ್ದಾ ರೆ. 
ದೊಡ್ಡ ವರಿಗೆ ಒಂದು ಹಾಸಿಗೆಗೆ ಒಂದು ತಿಂಗಳಿಗೆ 185.00 ಹಾಗೂ ಮಕ್ಕ ಳಿಗೆ ರೂ. 90. "20 
ರಂತೆ 'ಅನುದಾನವನ್ನು ನೀಡಲಾಗುತ್ತಿದೆ. 


2) 1994-95ನೇ ಸಾಲಿನ ವಾರ್ಷಿಕ ಗುರಿ ಮತ್ತು ಸಾಧನೆ : 
ರ ಚಚ ಚಾ 


ಗುರಿ ಸಾಧನೆ ಶೇಕಡಾವಾರು 
1. ಪತ್ತೆಹಚ್ಚಿದ ಹೊಸ ರೋಗಿಗಳ ಸಂಖ್ಯೆ 18,000 16,707 92.82 
2. ಗುಣ ಹೊಂದಿದವರು 30,000 16,791 55.97 


ತಿ) ಬಹು ಔಷಧಿ ಚಿಕಿತ್ಸೆ : 
1986 ರಿಂದ 1992ರವರೆಗೆ ಆಧ್ಯತೆಯ ಮೇರೆಗೆ ಬಹು ಔಷಧಿಗಳ ಚಿಕಿತ್ಸಾ 
ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ 10 ಜಿಲ್ಲೆಗಳಲ್ಲಿ ನಡೆಸಲಾಗುತ್ತಿದೆ. 


ಪ್ರಾರಂಭದ ಹಂತದಲ್ಲಿ ರೋಗಿಗಳನ್ನು ಪತ್ತೆಹಚ್ಚಿ. ಕ್ರಮಬದ್ಧ ಚಿಕಿತ್ಸೆ ಮತ್ತು 
ಔಷಧಿಯನ್ನು ಸ್ವಯಂ ಪ್ರೇರಣೆಯಿಂದ ತೆಗೆದುಕೊಳ್ಳು ವುದು. ಚಿಕಿತ್ಸೆಗೆ ತಪ್ಪಿ ಸಿಕೊಂಡವರನ್ನು 
ಹಿಂಬಾಲಿಸಿ ಕ್ರಮಬದ್ಧ ಚಿಕಿತ್ಸೆ ತೆಗೆದುಕೊಳ್ಳುವಂತೆ "ಮನವೊಲಿಸಿರುವುದರಿಂದ ರಾಜ್ಯದಲ್ಲಿ 
ಶೇಕಡಾ 50 ಹಳ್ಳಿಗಳಲ್ಲಿ ಕುಷ್ಕರೋಗವಿಲ್ಲ. ಹಾಗೂ ಶೇ. 35 ರೋಗಿಗಳು ತಾವಾಗಿಯೇ 
ಬಂದು ನೋಂದಾಯಿಸಿಕೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆ. 


ಬಹು ಔಷಧಿ ಚಿಕಿತ್ಸೆ ಕಾರ್ಯಕ್ರಮವಿಲ್ಲದ ಪ್ರದೇಶಗಳಲ್ಲಿ ಸಮೀಕ್ಷೆ. ಶಿಕ್ಷಣ ಹಾಗೂ 
ಚಿಕಿತ್ಸಾ ಕೇಂದ್ರಗಳು ಹಾಗೂ ವೈದ್ಯಾಧಿಕಾರಿಗಳ ಮೇಲ್ವಿಚಾರಣೆಯ ಮೇಲೆ ಪ್ರಾಥಮಿಕ 
ಆರೋಗ್ಯ ಕೇಂದ್ರಗಳಲ್ಲಿ ಹೊಸ ರೋಗಿಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆಗೆ ಒಳಪಡಿಸಲಾಗುತ್ತದೆ. ಈ 
ಜಿಲ್ಲೆಗಳಲ್ಲಿ ಬಹು ಔಷಧಿಗಳ ಚಿಕಿತ್ಸಾ ಕಾರ್ಯಕ್ರಮವನ್ನು 1994-95ರಲ್ಲಿ ಜಾರಿ 
ಗೊಳಿಸಲಾಗುವುದು. 


31 


ಈ ಮೇಲಿನ ಕ್ರಮದಿಂದ ಸಮಾಜದಲ್ಲಿ ರೋಗದ ಬಗ್ಗೆ ಜಾಗ್ರತೆ ಹೆಚ್ಚಿರುವುದು 
ಕಂಡುಬರುತ್ತದೆ. 
4) ಕುಷ್ಠರೋಗಿಗಳ ಸಮೀಕ್ಷೆ ಕಾರ್ಯ : 

ಸಕ್ರಿಯ ಜಾಗರೂಕತೆ ಹಾಗೂ ಸ್ವಯಂ ಪ್ರೇರಣೆಯಿಂದ ಬರುತ್ತಿರುವ ರೋಗಿಗಳಲ್ಲದೇ 

ಕುಷ್ಠರೋಗ ಮೌಲ್ಯಮಾಪನ ಸಮೀಕ್ಷಾ ತಂಡ ಮತ್ತು ಕುಷ್ಠರೋಗ ಸಾಂಕ್ರಾಮಿಕ ಸಮುಕ್ಸಾ 
ತಂಡಗಳೂ ಸಹ 1994-95ರಲ್ಲಿ 14 ಜಿಲ್ಲೆಗಳಲ್ಲಿ 365 ಹಳ್ಳಿಗಳಿಗೆ ಭೇಟಿ ನೀಡಿದೆ ಹಾಗೂ 
195 ಶಾಲೆಗಳಿಗೆ ಭೇಟಿ ನೀಡಿ ಶಾಲಾ ಮಕ್ಕಳ ಸಮೀಕ್ಷೆ ನಡೆಸಿ 452 ಹೊಸ ರೋಗಿಗಳನ್ನು 
ಪತ್ತೆ ಹಚ್ಚಲಾಗಿದೆ. ಕ 

:5) ಮೌಲ್ಯಮಾಪನ : 

1. ಕಾರ್ಯಕ್ರಮವನ್ನು ಮೌಲ್ಯಮಾಪನ ಮಾಡಲು ಮಾಸಿಕ ಹಾಗೂ ತ್ರೈಮಾಸಿಕ 
ಪರಿಶೀಲನಾ ಸಭೆಗಳನ್ನು ನಡೆಸಿ ಈ ಕಾರ್ಯಕ್ರಮದ ಚಟುವಟಿಕೆಗಳ 
ಮೌಲ್ಯಮಾಪನವನ್ನು ನಡೆಸಲಾಗುತ್ತಿದೆ. 

2. ಮೇಲ್ವಿಚಾರಣೆ": ರಾಜ್ಯ ಕುಷ್ಕರೋಗಾಧಿಕಾರಿಗಳು, ಜಿಲ್ಲಾ ಕುಷ್ಕ 
ರೋಗಾಧಿಕಾರಿಗಳು. ವೈದ್ಯಾಧಿಕಾರಿಗಳು ಹಾಗೂ ವೈದ್ಯೇತರ ಮೇಲ್ವಿಚಾರಕರು 
ಇವರುಗಳು ಪದೇ ಪದೇ ಕ್ಷೇತ್ರ ವೀಕ್ಷಣೆ ಮಾಡುತ್ತಿದ್ದಾರೆ. 

3. ಸಲಹೆಗಾರರು : ಭಾರತ ಸರ್ಕಾರದಿಂದ ನೇಮಿಸಲ್ಪಟ್ಟ ಸಲಹೆಗಾರರು ಈ 
ಕಾರ್ಯಕ್ರಮದ ಮೌಲ್ಯಮಾಪನ ಮಾಡಿ. ಸೂಕ್ತ ಸಲಹೆಗಳನ್ನು ನಿರ್ದೇಶಕರಿಗೂ 
ಹಾಗೂ ಜಿಲ್ಲಾ ಕುಷ್ಕರೋಗಾಧಿಕಾರಿಗಳಿಗೂ ನೀಡುತ್ತಿದ್ದಾರೆ. 

6) ತರಬೇತಿ : 

ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮದಡಿಯಲ್ಲಿ ಪ್ರಾಥಮಿಕ ಆರೋಗ್ಯ 

ಕೇಂದ್ರಗಳ ಮತ್ತು ಪ್ರಾಥಮಿಕ ಆರೋಗ್ಯ ಘಟಕಗಳ ವೈದ್ಯಾಧಿಕಾರಿಗಳು, ಹಿರಿಯ ಮತ್ತು 


ಕಿರಿಯ ವೈದ್ಯೇತರ ಮೇಲ್ವಿಚಾರಕರು. ಅರೆ ವೈದ್ಯಕೀಯ ಸಿಬ್ಬಂದಿಗಳು ಮತ್ತು ವಿವಿಧೋದ್ದೇಶ 
ಕಾರ್ಯಕರ್ತರುಗಳಗೆ ಮೂರು ದಿನಗಳ ಓರಿಯಂಟೇಷನ್‌ ತರಬೇತಿಯನ್ನು ನೀಡಲಾಗುತ್ತದೆ. 


1994ರ ನವೆಂಬರ್‌ ಅಂತ್ಯದವರೆಗೆ ವಿವಿಧ ವರ್ಗಗಳ ಹುದ್ದೆಗಳವರೆಗೆ ನೀಡಿದ 
ಓರಿಯಂಟೇಷನ” ತರಬೇತಿಯ ವಿವರಗಳು ಕೆಳಕಂಡಂತಿವೆ : 


1: ಪ್ರಾಥಮಿಕ ಆರೋಗ್ಯ ಕೇಂದ್ರ : ಪ್ರಾಥಮಿಕ 


ಆರೋಗ್ಯ ಘಟಕಗಳ ವೈದ್ಯಾಧಿಕಾರಿಗಳು - 1014 
2) ಅರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ವೈದ್ಯೇತರ 

ಮೇಲ್ವಿಚಾರಕರು (ಹಿರಿಯ ಮತ್ತು ಕಿರಿಯ) - 1539 
3) ವಿವಿಧೋದ್ದೆ €ಶ ಕಾರ್ಯಕರ್ತರುಗಳು - 3217 


32 


7) ಮಚ್ಚೆಗಳು 
ಹೊಸದಾಗಿ ಪತ್ತೆಹಚ್ಚಿದ ರೋಗಿಗಳಲ್ಲಿ ಒಂದೇ ಒಂದು ಮಚ್ಚೆ ಇರುವ ರೋಗಿಗಳೇ 
ಹೆಚ್ಚಾ ಗಿ ಕಂಡುಬರುತ್ತಿದ್ದಾ ರೆ. ಇದರಿಂದ ಪ್ರಾರಂಭದಲ್ಲಿ ಗುರುತಿಸಿರುವ ರೋಗಿಗಳ ಸಂಖ್ಯೆ 
ಶೇಕಡ 50ರಷ್ಟು ಕಂಡುಬ 'ಂದಿದೆ. 
8)ಅಯವ್ಯಯ 1994-95 ನಗದು ರೂಪ ವಸ್ತು ರೂಪ ವೆಚ್ಚ 
1) ಕೇಂದ್ರ ಪುರಸ್ಕೃತ ಯೋಜನೆ ರೂ.100 ಲಕ್ಷ್ಮ ರೂ.105 ಲಕ್ಷ್ಮ ರೂ. 45.69 ಲಕ್ಷ 


ತಾತ್ಕಾಲಿಕ ಆಯವ್ಯಯ : ನಿಗದಿಪಡಿಸಿರುವುದು ವೆಚ್ಚ 
2) ರಾಜ್ಯ ಯೋಜನೆಯಡಿ ರೂ. 30 ಲಕ್ಷ ರೂ. 16.70 ಲಕ್ಷ 
ಯೋಜನೇತರ : ನಿಗದಿಪಡಿಸಿರುವುದು ವೆಚ್ಚ 


ರಾಷ್ಟ್ರೀಯ ಕುಷ್ಠರೋಗ 
ನಿರ್ಮೂಲನಾ ಕಾರ್ಯಕ್ರಮ ರೂ. 314.82 ಲಕ್ಷ 9೨.33 ಲಕ್ಷ ರೂ.ಗಳು 


ರಾಷ್ಟ್ರೀಯ ಕೃಯರೋಗ ನಿಯಂತ್ರಣ ಕಾರ್ಯಕ್ರಮ 


ಸಾಮಾನ್ಯ ಆರೋಗ್ಯ ಸೇವೆಯಲ್ಲಿಯೇ ಕ್ಷಯ ರೋಗ ಕಾರ್ಯಕ್ರಮವನ್ನು 
ಸಂಯೋಜಿ ಸಲಾಗಿದೆ. 


ರಾಜ್ಯ ಕ್ಷಯರೋಗ ಕೇಂದ್ರವು ಕ್ಷಯರೋಗ ಕಾರ್ಯಕ್ರಮವನ್ನು ನಿಯೋಜಿಸುವುದು. 
ಕಾರ್ಯಗತಗೊಳಿಸುವುದು ಮತ್ತು ಕಾರ್ಯಕ್ರಮದ ಮೌಲ್ಯ ಮಾಪನವನ್ನು ನಡೆಸುತ್ತದೆ. ಈ 
ಕೇಂದ್ರದಲ್ಲಿ ಸೋಂಕು ಪರಿಶೀಲನಾ ವಿಭಾಗ. ಜೀವಾಣು ವಿಭಾಗ ಮತ್ತು ಸಂಶೋಧನಾ 
ವಿಭಾಗಗಳಿದ್ದು ಕಾರ್ಯನಿರ್ವಹಿಸುತ್ತಿವೆ. 


ರಾಜ್ಯದಲ್ಲಿ ಎಲ್ಲಾ 20 ಜಿಲ್ಲೆಗಳಲ್ಲಿಯೂ ಕ್ಷಯರೋಗ ಕೇಂದ್ರಗಳು ಕಾರ್ಯ 
ನಿರ್ವಹಿಸುತ್ತಿವೆ. 


ಕಾರ್ಯಕ್ರಮದ ಉದ್ದೇಶ ಮತ್ತು ಅದನ್ನು ಅಳವಡಿಸುವ ವಿಧಾನ 


1) ಸಾಮಾನ್ಯ ಆರೋಗ್ಯ ಸೇವಾ ಕೇಂದ್ರಗಳಲ್ಲಿ ಕ್ಷಯರೋಗವನ್ನು ಪತ್ತೆ ಹಚ್ಚಲು 
ಬೇಕಾಗುವ ಅನುಕೂಲಗಳನ್ನು ಕಲ್ಪಿಸುವುದು. 


2) ಕ್ಷಯರೋಗ ಇರುವ ರೋಗಿಗೆ ನಿವಾಸದ ಹತ್ತಿರದಲ್ಲೇ ಔಷಧೋಪಚಾರ 
ಮಾಡುವುದು. 


3) ಬಿ.ಸಿ.ಜಿ. ಚುಚ್ಚುಮದ್ದು ನೀಡುವ ಮೂಲಕ ಈ ರೋಗದ ಸೋಂಕಿನ 


ಚ ಎ 


33 


4) 


5) 


6) 


7) 


ಉಲ್ಬಣವನ್ನು ತಡೆಯುವುದು. ' ಈ ಕಾರ್ಯಕ್ರಮವನ್ನು ವಿಸೃತ ಲಸಿಕಾ 
ಕಾರ್ಯಕ್ರಮದಲ್ಲಿ ಸೇರಿಸಲಾಗಿದೆ. 


ಈ ರೋಗದ ಬಗ್ಗೆ ರೋಗಿಗಳಿಗೆ ಎಲ್ಲಾ ವಿಧವಾದ ಮಾಹಿತಿಯನ್ನು ಕೊಡುವುದು 
ಮತ್ತು ರೋಗಿಯು ಚಿಕಿತ್ಸೆಯನ್ನು ಪೂರ್ಣ ಅವಧಿ ತೆಗೆದುಕೊಳ್ಳಲು 
ತಿಳಿಸುವುದು. 


ಕ್ಷ-ಕಿರಣ ಮತ್ತು ಕಫ ಪರೀಕ್ಷೆಯಿಂದ ಕ್ಷಯರೋಗವನ್ನು ಕಂಡುಹಿಡಿದು ಸರಿ 


ಯಾದ ಚಿಕಿತ್ಸೆಯನ್ನು ತಾವ ಮತ್ತು ಎದೆಗೂಡು ಮತ್ತು ಇತರ 
ಕ್ಷಯರೋಗವನ್ನು ಸಹ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ಮಾಡುವುದು. 


ಚ 


ಎದೆಗೂಡಿನ ಕಾಯಿಲೆ ಲಕ್ಷಣಗಳಿರುವವರನ್ನು ಕಫ ಪರೀಕ್ಷೆಗೆ ಒಳಪಡಿಸುವುದು. 
ಎದೆಗೂಡಿನ ಕಾಯಿಲೆ ಲಕ್ಷಣಗಳಿರುವವರನ್ನು ಪತ್ತೆ ಹಚ್ಚುವುದು. 


ರಾಜ್ಯದಲ್ಲಿ ಕ್ಷಯರೋಗ ಕಾರ್ಯಕ್ರಮದಡಿಯಲ್ಲಿ ಪೂರ್ವಭಾವಿ ವ್ಯವಸ್ಥೆಗಳು 


1) 
2) 


3) 


4) 
5) 


6) 
7) 
8) 
9) 


10) 


ಒಂದು ರಾಜ್ಯ ಕ್ಷಯರೋಗ ಕೇಂದ್ರ. ಬೆಂಗಳೂರು 
ಇಪ್ಪತ್ತು ಜಿಲ್ಲಾ ಕ್ಷಯರೋಗ ಕೇಂದ್ರಗಳು. 


ಐದು ಹೆಚ್ಚುವರಿ ಕ್ಷಯರೋಗ ಕೇಂದ್ರಗಳು. ಸಿರ್ಸಿ. ಕಾರವಾರ ಜಿಲ್ಲೆ. 
ದಾವಣಗೆರೆ. ಚಿತ್ರದುರ್ಗ ಜಿಲ್ಲೆ. ಶಿರಾ. ತುಮಕೂರು ಜಿಲ್ಲೆ. ಹೊಸಪೇಟೆ. ಬಳ್ಳಾರಿ 
ಜಿಲ್ಲೆ. ಕೊಪ್ಪಳ, ರಾಯಚೂರು ಜಿಲ್ಲ. 


ಹತ್ತು ಸರ್ಕಾರಿ ಕ್ಷಯರೋಗ ಮತ್ತು ಎದೆಗೂಡಿನ ಕಾಯಿಲೆ ಆಸ್ಪತ್ರೆಗಳು. 


ಸರ್ಕಾರಿ. ಆಸ್ಪತ್ರೆಗಳಲ್ಲಿ ಒಂದು ಸಾವಿರದ ಆರು ನೂರ ಎಪ್ಪತ್ತೆಂಟು ಕ್ಷಯ 
ರೋಗಿಗಳ ಹಾಸಿಗೆಗಳು. 


ಆರು ನೂರ ತೊಂಭತ್ತು ಸೂಕ್ಷ್ಮದರ್ಶಕ ಕೇಂದ್ರಗಳು. 
ಒಂದು ಸಾವಿರದ ಇಪ್ಪತ್ತಮೂರು ಪರಾಮರ್ಶಕ ಕೇಂದ್ರಗಳು. 


' ಒಂದು ನೂರ ಐವತ್ತೆರಡು ಕ್ಷ - ಕಿರಣ ಕೇಂದ್ರಗಳು 


ಒಂದು ಅನುಪಾಲನಾ ಮತ್ತು ಪುನರ್ವಸತಿ ಕೇಂದ್ರ, ಬೆಂಗಳೂರು. 


ಕಡಿಮೆ ಅವಧಿಯ ಚಿಕಿತ್ಸೆಯ ಸೌಲಭ್ಯವನ್ನು ಎಲ್ಲಾ ಜಿಲ್ಲೆಗಳಿಗೂ ಒದಗಿಸ 
ಲಾಗಿದೆ. 


ರಾಜ್ಯ ಕ್ಷಯರೋಗ ಕೇಂದ್ರದಲ್ಲಿ 1994-95ನೇ ಸಾಲಿನಲ್ಲಿ ವೈದ್ಯಕೀಯ ಮತ್ತು ಅರೆ 
ವೈದ್ಯಕೀಯ ಸಿಬ್ಬಂದಿಗಳಿಗೆ ನೀಡಿದ ತರಬೇತಿ ವಿವರ ಈ ಕೆಳಕಂಡಂತಿದೆ. 


1) ಹೌಸ್‌ ಸರ್ಜನ್‌ಗಳು - 195 
2) ಅಂತಿಮ ವರ್ಷದ ವಿದ್ಯಾರ್ಥಿಗಳು - 162 
yw ದ್ಯಾಧಿಕಾರಿಗಳು ಹ ಸ 
4) ಕಿರಿಯ ಆರೋಗ್ಯ ಸಹಾಯಕರು - 71 
5) ನರ್ಸಿಂಗ್‌ ವಿದ್ಯಾರ್ಥಿಗಳು ಆ 90 
6) ಎಂಟನೇ ಸೆಮಿಸ್ಟರ್‌ ವಿದ್ಯಾರ್ಥಿಗಳು ಗಾರ ಚತತ 
7) ಆರೋಗ್ಯ ಸಹಾಯಕರು (ಮ) ೬ 31 
8) ಶುಶ್ರೂಷಕ ದಾದಿಯರು - 1 
9) ಜಿಲ್ಲಾ ಕ್ಷಯರೋಗಾಧಿಕಾರಿಗಳಿಗೆ ಪನರ್ಮನನ ಶಿಬಿರ ೨ 17 
10) ಸಾಂಖ್ಯಿಕ ಸಹಾಯಕರು - 1 
11) ಬೆಂಗಳೂರು ಮಹಾ ನಗರಪಾಲಿಕೆ (ಮೈಕ್ರೋಸ್ಕೋಪಿಕ್‌) - 1 


35 


ಗಾ 


ಭಾತಿ ತಿಕ ಪ್ರಗತಿ 
1994-95 ನೇ ಸಾಲಿನ ಗುರಿ ಮತ್ತು ಸಾಧನೆ (ಡಿಸೆಂಬರ್‌ 94ರ ಅಂತ್ಯದವರೆಗೆ) 


SE TINE SS Ss 
ಹೊಸ ರೋಗಿಗಳನ್ನು ಪತ್ತೆಹಚ್ಚುವುದು ಫ ಪರೀಕೆ ಮಾಡುವುದು 


ಗುರಿ ಸಾಧನೆ ಶ್ಲೇಕಡ ಗುರಿ ಸಾಧನೆ - ಶೇಕಡಾ 


90.000 57922 64.36 1.85.500 1.47.875 79.72 


EE 


ಆರ್ಥಿಕ ಪ್ರಗತಿ 
1994-95ನೇ ಸಾಲಿನ ಅನುದಾನ ಮತ್ತು ವೆಚ್ಚ (ಡಿಸೆಂಬರ್‌ 94ರ ಅಂತ್ಯದವರೆಗೆ) 
(ಲಕ್ಷ ರೂ. ಗಳಲ್ಲಿ) 


ಕೇಂದ, ಸರ್ಕಾರ ರಾಜ ಸರ್ಕಾರ 
ನಿಗದಿಪಡಿಸಿರುವ ವೆಚ್ಚ ಜನೆ ಯೋಜನೇತರ (ಲೇವಿರಾಕ್ಷ 
ಅನುದಾನ ಕೇಂದ್ರದ್ದು ಮಾತ್ರ) 
ನಿಗದಿಪಡಿಸಿರುವ ವೆಚ್ಚ ನಿಗದಿಪಡಿಸಿರುವ ವೆಚ್ಚ 
ಅನುದಾನ ಅನುದಾನ 
154 ವಸ್ತು ರೂಪದಲ್ಲಿ ಅಂದರೆ, 185.00 10.42 59.63 36.05 
ಔಷಧಿ, ರಾಸಾಯನಿಕ ವಸ್ತುಗಳು, 
ಕ್ಷ-ಕಿರಣ ಯಂತ್ರಗಳು, ಕ್ಷ-ಕಿರಣ 


ಪಟಗಳು, ಓಡಿಲ್ಕಾ ಕ್ಯಾಮರಾಗಳು 
ಇವುಗಳನ್ನು 95ರ ಮಾರ್ಚ್‌ 
ಅಂತ್ಯದಲ್ಲಿ ಸರಬರಾಜು 
ಮಾಡಲಾಗುವುದು. 


36 


ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮ 


ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮವು 1976ರಲ್ಲಿ ಕೇಂದ್ರ ಸರ್ಕಾರದ 
ನೆರವಿನಿಂದ ಪ್ರಾರಂಭವಾಯಿತು. 
ಉದ್ದೇಶ 

ಹಾಲಿ ಇರುವ ಕುರುಡುತನವನ್ನು ಶೇಕಡಾ 1.4 ನಿಂದ 2000ನೇ ಇಸವಿಗೆ ಶೇಕಡಾ 0.3 

ಕ್ಕೆ ಇಳಿಸುವ ಗುರಿ ಹೊಂದಿದೆ. ಕಣ್ಣಿ ನ ಪೊರೆಯಿಂದ ಉಂಟಾಗುವ ಕುರುಡುತನವು ಶೇಕಡಾ 
82ರಷ್ಟು ಇದೆ. ಕರ್ನಾಟಕ ಜನಸಂಖ್ಯೆಯು ಸುಮಾರು 4.5 ಕೋಟಿಯಷ್ಟಿದ್ದು. ಅಂಧರ 
ಸಂಖ್ಯೆಯನ್ನು 4.5 ಲಕ್ಷವೆಂದು ಅಂದಾಜು ಮಾಡಲಾಗಿದೆ. ಕರ್ನಾಟಕದಲ್ಲಿ ಅಂಧತ್ವದ 
ಪ್ರಮಾಣವು ಶೇಕಡಾ 1.29ರಪ್ಪಿದೆ. ಅಂಧತ್ವ ತಡೆಯುವಲ್ಲಿ ಕೆಳಕಂಡ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳಲಾಗಿದೆ. 

1) ಕಾರ್ಯಕ್ರಮದ ಅನುಷ್ಠಾನದ ಬಗ್ಗೆ ಯೋಜನೆ. ಮೇಲ್ವಿಚಾರಣೆ ಹಾಗೂ 
ಮೌಲ್ಯಮಾಪನ ಮಾಡಲು ರಾಜ್ಯಮಟ್ಟದಲ್ಲಿ ಒಂದು ನೇತ್ರ ವಿಭಾಗವನ್ನು 
ತೆರೆಯಲಾಗಿದೆ. 

2) ನೇತ್ರ ಚಿಕಿತ್ಸೆಯಲ್ಲಿ ಮುಂದುವರಿದ ತಂತ್ರಜ್ಞಾನ ನೀಡಲು ಬೆಂಗಳೂರಿನ ಮಿಂಟೋ 
ಆಸ್ಪತ್ರೆಯನ್ನು ಪ್ರಾದೇಶಿಕ ನೇತ್ರ ಚಿಕಿತ್ಸಾ ಸಂಸ್ಥೆಯಾಗಿ ಮೇಲ್ಬರ್ಜೆಗೇರಿಸಲಾಗಿದೆ. 

7 ಛಂ ಎ 

3) ಕೆಳಕಂಡ ವೈದ್ಯಕೀಯ ಕಾಲೇಜುಗಳಲ್ಲಿ ತಜ್ಞ ನೇತ್ರ ಚಿಕಿತ್ಸೆ ದೊರೆಯುವಂತೆ 
ಮೇಲ್ಲ ರ್ಜೆಗೇರಿಸಲಾಗಿದೆ. 

1. ಜೆ.ಜೆ.ಎಂ. ವೈದ್ಯಕೀಯ ಕಾಲೇಜು, ದಾವಣಗೆರೆ. 
ಜೆಎನ್‌. ವೈದ್ಯಕೀಯ ಕಾಲೇಜು, ಬೆಳಗಾವಿ 
ಕರ್ನಾಟಕ ವೈದ್ಯಕೀಯ ಮಹಾ ಎದ್ಯಾಲಯ. ಹುಬ್ಬಳ್ಳಿ. 


» .. 


ಕ್ಯ 
ಮೆ.ಸೂರು ವೈದಕೀಯ ಮಹಾ ವಿದ್ದಾಲಯ, ಮೈಸೂರು. 
೪ ಲ ಶಿ ಶಿ 


4) ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ನೇತ್ರ ಚಿಕಿತ್ಸೆಯ ಸೌಲಭ್ಯವನ್ನು ಕಲ್ಪಿಸುವ ವ್ಯವಸ್ಥೆ 
್‌ ne) ೦2 ~ ~ ಲ್ಕ ಬ ರಿ ಇ 
ಮಾಡಲಾಗಿದೆ. 


5) ನಾಲ್ಕು ಕಂದಾಯ ವಿಭಾಗದಲ್ಲಿ ನಾಲ್ಕು ಸಂಚಾರಿ ವಿಭಾಗೀಯ ನೇತ್ರ ಚಿಕಿತ್ಸಾ 
ಘಟಕಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ. 


6) ದಾವಣಗೆರೆ, ಚಿಕ್ಕಮಗಳೂರು. ವಿಜಾಪುರ. ರಾಯಚೂರು. ಕಾರವಾರ. ಹಾಸನ. 
ತುಮಕೂರು. ಶಿವಮೊಗ್ಗ. ಧಾರವಾಡ, ಮಂಗಳೂರು. ಮಂಡ್ಕ. ಬೀದರ್‌. 


37 


ಸೋಲಾರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 14 ಜಿಲ್ಲಾ ಸಂಚಾರಿ ನೇತ್ರ ಘಟಕಗಳನ್ನು 


೪ 
ea! 
ಸಾ ಪಿಸಲಾಗಿದೆ. 
ತತ್‌ 


7) 376 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 
ಒಂದು ನೇತ್ರ ಸಹಾಯಕರ ಹುದ್ದೆಯಂ ಹುದ್ದೆಗಳನ್ನು ಸೃಷ್ಟಿಸಿ ಅಭಿವೃದ್ಧಿ 
ಪಡಿಸಲಾಗಿದೆ. \ 


KS 


[CS 


8) ಮಿಂಟೋಕಣ್ಣಾಸ್ಪತ್ರೆ. ಬೆಂಗಳೂರು. ಕೃಷ್ಣರಾಜೇಂದ್ರ ಆಸ್ಪತ್ರೆ. ಮೈಸೂರು ಮತ್ತು 
ಜಿಲ್ಲಾ ಆಸ್ಪತ್ರೆ. ಬೆಳಗಾವಿಯಲ್ಲಿ ಕಣ್ಣಿನ ಕಸಿ ಶಸ್ತ್ರಚಿಕಿತ್ಸೆಯನ್ನು ನೀಡಲು ನೇತ್ರ 
ಬ್ಯಾಂಕ್‌ಗಳನ್ನು ಸ್ಥಾಪಿಸಲಾಗಿದೆ. 

೨) ಡ್ಯಾನಿಡಾ ಇಂಟರ್‌ ನ್ಯಾಷನಲ್‌ ಅಭಿವೃದ್ಧಿ ತುಮಕೂರು ಜಿಲ್ಲೆಯನ್ನು ಪ್ರಾಯೋಗಿಕ 
ಯೋಜನೆಗಾಗಿ ಅಳವಡಿಸಿಕೊಂಡಿದ್ದು. ಈ ಯೋಜನೆಯಿಂದ ಉತ್ತಮ ಪ್ರಗತಿ 
ಸಾಧಿಸಲಾಗಿದೆ. ಡ್ಯಾನಿಡಾ ಸಂಸ್ಥೆಯವರು ಈ ಪ್ರಾಯೋಗಿಕ ಯೋಜನೆಯನ್ನು 
ಹಂತ ಹಂತವಾಗಿ ರಾಜ್ಯಾದ್ಯಂತ ವಿಸ್ತರಿಸಲು ಮುಂದೆ ಬಂದಿರುವುದು. 


1989ರಿಂದ ಈ ಯೋಜನೆಯಡಿಯಲ್ಲಿ ಉಪಕರಣಗಳು, ಔಷಧಿಗಳು ಮತ್ತು 
ವಾಹನಗಳನ್ನು ಸರಬರಾಜು ಮಾಡಲಾಗಿದೆ. 


10) ಡ್ಯಾನಿಡಾ ಯೋಜನೆಯಡಿಯಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಅಂಧತ್ವ ನಿಯಂತ್ರಣ 
ಸೊಸೈಟಗಳನ್ನು ಸ್ಥಾಪಿಸಲಾಗಿದೆ. 


ಈ ಸೊಸೈಟಿಗಳಿಗೆ ಬೇಕಾದ ಹಣದ ಸವಲತ್ತನ್ನು “ಡ್ಯಾನಿಡಾ''ದವರು ಒದಗಿಸುತ್ತಾರೆ. 


ಈ ಕಾರ್ಯಕ್ರಮದ ಭೌತಿಕ ಗುರಿ ಮತ್ತು ಸಾಧನೆ 


ಈ ಕೆಳಕಂಡ ಪಟ್ಟಿಯು ಪೊರೆ ಶಸ್ತ್ರಚಿಕಿತ್ಸೆಯ ಗುರಿ, ಸಾಧನೆ ಹಾಗೂ ಶೇಕಡಾವಾರು 
ಪ್ರಮಾಣವನ್ನು ತೋರಿಸುತ್ತದೆ. 


ವರ್ಷ ಗುರಿ ಸಾಧನೆ ಶೇಕಡಾವಾರು 
i 
1994-95 140.000 1.04,684 74.79 
(ಡಿಸೆಂಬರ್‌ 94ರ 
ಅಂತ್ಯದವರೆಗೆ) 


eee 


38 


ಆರ್ಥಿಕ ಗುರಿ ಮತ್ತು ಸಾಧನ 
1994-95ನೇ ಸಾಲಿಗೆ ಬಿಡುಗಡೆಯಾದ ಅನುದಾನ ಮತ್ತು ವಚ 


ಜ 


ಬಿಡುಗಡೆಯಾದ ಅನುದಾನ ವೆಚ್ಚ 


ಕೇಂದ್ರ ಸರ್ಕಾರ 76.96 25.75 


ರಾಜ್ಯ ಸರ್ಕಾರ 30.00 15.48 


ರಾಷ್ಟ್ರೀಯ ಮಲೇರಿಯಾ ನಿರ್ಮೂಲನಾ ಕಾರ್ಯಕ್ರಮ 


ರಾಷ್ಟ್ರೀಯ ಮಲೇರಿಯಾ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ. ಮಲೇರಿಯಾ 
ರೋಗದಿಂದ ಉಂಟಾಗುವ ಸಾವು ನೋವುಗಳನ್ನು ತಡೆಗಟ್ಟುವುದು ಹಾಗೂ ಮಲೇರಿಯಾ 
ಪ್ರಕರಣಗಳನ್ನು ಸಾರ್ವಜನಿಕ ಆರೋಗ್ಯಕ್ಕೆ ಧಕ್ಕೆಯಾಗದಷ್ಟು ಪ್ರಮಾಣಕ್ಕೆ ಇಳಿಸುವುದು. 


ಈ ಕಾರ್ಯಕ್ರಮದಲ್ಲಿನ ಮುಖ್ಯ ನಿಯಂತ್ರಣ ಹಂತಗಳು ಈ ಕೆಳಕಂಡಂತಿವೆ : 
ಪ್ರಾಥಮಿಕ ನಿಯಂತ್ರಣ ಹಂತ : | 

1) ಸಕ್ರಿಯ ಹಾಗೂ ಸ್ಥಿರ ರಕ್ತ ಲೇಪನ ಸಮೀಕ್ಷೆ 

2) ರೋಗ ಪತ್ತೆ ಕಾರ್ಯ 

3) ತೀವ್ರ ಚಿಕಿತ್ಸೆ 
ದ್ವಿತೀಯ ನಿಯಂತ್ರಣ ಹಂತ : 

1) ಕೀಟನಾಶಕ ಸಿಂಪಡಣೆ 

2) ಜೈವಿಕ ಪರಿಸರ ನಿಯಂತ್ರಣ 


ಕರ್ನಾಟಕ ರಾಜ್ಯದ ಸಾರ್ವಜನಿಕ ಆರೋಗ್ಯ ಅಧಿನಿಯಮದಂತೆ “ಮಲೇರಿಯಾ” 
ರೋಗವನ್ನು “ಪ್ರಕಟಿತ ರೋಗ” ಎಂದು ಪ್ರಕಟಿಸಲಾಗಿದೆ. 


ಆಡಳಿತ ವ್ಯವಸ್ಥೆ 
ಈ ಕಾರ್ಯಕ್ರಮವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಮನ್ವಯದಿಂದ ಶೇ. 50.50 


39 


ರಂತೆ ಖರ್ಚನ್ನು ಭರಿಸಿ. ಅನುಷ್ಠಾನಗೊಳಿಸಲಾಗುತ್ತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸೇವೆಗಳ ನಿರ್ದೆಶಕರು. ಈ ಕಾರ್ಯಕ್ರಮದ ಮುಖ್ಯಸ್ಥರಾಗಿರುತ್ತಾರೆ. ಜಂಟಿ ನಿರ್ದೆಶಕರು 
(ಮಲೇರಿಯಾ ಮತ್ತು ಫೈಲೇರಿಯಾ). ಇವರು ಕಾರ್ಯಕ್ರಮದ ಮುಖ್ಯಾಧಿಕಾರಿಯಾಗಿದ್ದು R 
ರಾಜ್ಯದಲ್ಲಿ ಇದರ ಅನುಷ್ಕಾ ನಕ್ಕೆ ಎಲ್ಲಾ ರೀತಿಯಲ್ಲೂ ಜವಾಬ್ದಾರಿ ಹೊಂದಿರುತ್ತಾರೆ. ಇವರಿಗೆ 
ತಾಂತ್ರಿಕ ಸಹಾಯಕರಾಗಿ ಕೇಂದ್ರಸಾ ನದಲ್ಲಿ ಉಪ ನಿರ್ದೇಶಕರು (ಮಲೇರಿಯಾ ಮತ್ತು 

ಫೈಲೇರಿಯಾ).ಹಿರಿಯ ಕೀಟ ಶಾಸ್ತ್ರಜ್ಞ ರು. ಮತ್ತು ವೈಜ್ಞಾನಿಕ ಅಧಿಕಾರಿಗಳು ಕಾರ್ಯಕ್ರಮ 


ವನ್ನು ಅನುಷ್ಠಾನಗೊಳಿಸಲು ಸಹಾಯ ಮಾಡುತ್ತಾ ರೆ 


] ಹ 


ನಾಲ್ಕುವಿಭಾಗೀಯ ಮಟ್ಟದಲ್ಲಿ ಪ್ರತಿಯೊಂದು ವಿಭಾಗಕ್ಕೆ ಒಬ್ಬ ಉಪನಿರ್ದೇಶಕರನ್ನು 
ಹಾಗೂ ಕೀಟ ಶಾಸ್ತ್ರಜ್ಞರು ಮತ್ತು ಹಿರಿಯ ತಂತ್ರಜ್ಞರುಗಳನ್ನು ಮೇಲ್ವಿಚಾರಕರಾಗಿ 
ನೇಮಿಸಲಾಗಿದೆ. ರಾಜ್ಯದ 19 ಜಿಲ್ಲೆ ಗಳಲ್ಲಿ (ಕೊಡಗು ಜಿಲ್ಲೆಯ ವಿನಃ) ಪ್ರತಿ ಜಿಲ್ಲೆ ಗೆ ಒಬ್ಬ 
ಜಿಲ್ಲಾ ಮಲೇರಿಯಾಧಿಕಾರಿ ಇದ್ದು. ಇವರು ಕ್ಷೇತ್ರ ಮೇಲ್ವಿಚಾರಕರು ಹಾಗೂ ಪ್ರಾಥಮಿಕ 
ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳ ಸಹಾಯದಿಂದ ಕಾರ್ಯಕ್ರಮವನ್ನು ಅನುಷ್ಠಾನ 
ಗೊಳಿಸಲು ಜವಾಬ್ದಾರರಾಗಿರುತ್ತಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ 
ಸಹಾಯಕರು 15 ದಿನಗಳಿಗೊಮ್ಮೆ ಮತ್ತು ಕಿರಿಯ ಆರೋಗ್ಯ ಸಹಾಯಕರು ವಾರಕ್ಕೆ ಒಂದು 
ಬಾರಿ ಮನೆ, ಮನೆಗೆ ಭೇಟಿ ನೀಡಿ. ಜ್ವರಪೀಡಿತರಿಂದ ರಕ್ತ ಲೇಪನ ಸಂಗ್ರಹಣೆ, ಮಲೇರಿಯಾ 
ರೋಗ ಪೀಡಿತರಿಗೆ ತೀವ್ರ ಚಿಕಿತ್ಸೆ ಹಾಗೂ ಕೀಟನಾಶಕ ಸಿಂಪಡಣಾ ಕಾರ್ಯದಲ್ಲಿ ಸಂಪೂರ್ಣ 
ವಾಗಿ ನೆರವಾಗುತ್ತಾರೆ. 


1) ಕಾರ್ಯಾಚರಣೆ : 
1994-95ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಒಟ್ಟು 57,48,508 ರಕ್ತ ಲೇಪನಗಳನ್ನು 
ಜ್ವರಪೀಡಿತರಿಂದ ಸಂಗ್ರಹಿಸಿ. ಅವುಗಳಲ್ಲಿ 2,27,292 ಮಲೇರಿಯಾ ರೋಗ ಪ್ರಕರಣಗಳನ್ನು 
ಪತ್ತೆ ಹಚ್ಚಲಾಯಿತು. ಈ ಮೇಲಿರಿಯಾ ಪ್ರಕರಣಗಳಲ್ಲಿ 30.465 ಪ್ರಕರಣಗಳು ಮಾರಕ 
ವಾದ ಪಿ.ಎಫ್‌ ಜಾತಿಯ ಮಲೇರಿಯಾ ಪ್ರಕರಣಗಳು. ಮುಖ್ಯವಾಗಿ ಚಿಕ್ಕಮಗಳೂರು. 
ತುಮಕೂರು, ನನೆ; ಚಿತ್ರದುರ್ಗ, ಕೋಲಾರ ಹಾಗೂ ಮೈಸೂರು ಜಿಲ್ಲೆ ಗಳಲ್ಲಿ 'ಮಠೇರಿಯಾ 
ರೋಗವು ಉಲ್ಬಣಗೊಂಡಿರುತ್ತದೆ. 


ಇದಕ್ಕೆ ಮುಖ್ಯ ಕಾರಣಗಳು ಈ ಕೆಳಕಂಡಂತಿವೆ : 


1) ರೈಲ್ವೆ ಇಲಾಖೆ ಮಾನೋಗೇಜ್‌ ಪರಿವರ್ತನಾ ಯೋಜನೆಯನ್ನು ಶೀಘ್ರವಾಗಿ 
ಕಾರ್ಯಗತಗೊಳಿಸುತ್ತಿರುವುದರಿಂದ ಏಪ್ರಿಲ್‌/ಮೇ 93 ರಿಂದ ಮಲೇರಿಯಾ 
ಪ್ರದೇಶಗಳಾದ ತಮಿಳುನಾಡು, ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟ್ರಗಳಿಂದ 
ಕೂಲಿಕಾರರು ವಲಸೆ ಬಂದು. ರೋಗವಾಹಕ ಪ್ರದೇಶಗಳಲ್ಲಿ ನೆಲೆಯೂರಿರುವುದು 


2) 1130 ಪ್ರಯೋಗಶಾಲಾ ತಂತ್ರಜ್ಞರ ಹುದ್ದೆಗಳಲ್ಲಿ 747 ಹುದ್ದೆಗಳು ಖಾಲಿ 
ಇದ್ದು. ಇದರಿಂದ ಸಂಗ 'ಹಣೆಯಾದ ! ರಕ್ತಲೇಪನ ಪರೀಕ್ಷೆಯಲ್ಲಿ ವಿಳಂಬವಾದುದು. 


40 


ವರ್ಷ ಜನಸಂಖ್ಯೆ ರಕ್ತಲೇಪನ ಒಟ್ಟು ಒಟ್ಟು 
ಪರೀಕ್ಷೆ ಮಲೇರಿಯಾ ಪಿ.ಎಫ್‌ 
ಪ್ರಕರಣ ಪ್ರಕರಣಗಳು 
2 3 4 5 
1993-94 4,17,07,834 70,98,519 1,96,466 49,246 
1994-95 4,17,07,834 57,48,508 2,27,292 30,465 
ವಾರ್ಷಿಕ ರಕ್ತ ವಾರ್ಷಿಕ ರಕ್ತಲೇಪನ ರಕ್ತಲೇಪನ ಶೇ. ತೀವ್ರ 
ಲೇಪನ ಪರೀಕ್ಷಾ ಪರಾವ ಪರಾವಲಂಬಿ ಫಾಲ್ಟಿಫಾರಂ ಚಿಕಿತ್ಸೆ 
ಪ್ರಮಾಣ ಲಂಬಿ ಸೂಚ್ಯಂಕ ಪ್ರಮಾಣ ಪ್ರಮಾಣ 
6 7 8 9 10 
17.8 4.9 2.7 0.6 97.0 
14.2 5.6 3.9 0.5 87.4 


1992ರಲ್ಲಿ 81057 ರಷ್ಟಿದ್ದ ಮಲೇರಿಯಾ ಪ್ರಕರಣಗಳು 1993ರಲ್ಲಿ 1,96,466 
ಇದ್ದು , ಇದು ಶೇ. 192ರಷ್ಟು ಹೆಚ್ಚಾಗಿದ್ದಿ ತು. ಪರಿಹಾರ ಕಾರ್ಯಗಳನ್ನು ಕೈಗೊಂಡ ಕಾರಣ 
1994ರಲ್ಲಿ ಬತ LID ಪ್ರಕರಣಗಳಿದ್ದು ' ಶೇ. 15.6 ಮಾತ್ರ ಹೆಚ್ಚಾಗಿದೆ. 


3 


ಆರ್ಥಿಕ ಪ್ರಗತಿ 
(ರೂ. ಲಕ್ಷಗಳಲ್ಲಿ) 


ಯೋಜನೆ ಯೋಜನೇತರ 
NE 17.. 7೫77777 ಸಾಸ ೦೨090೦೨ 1೦0ಉ0ೌ 
ವರ್ಷ ಒದಗಿಸಿರುವ ಅಯವ್ಯಯ ಖರ್ಚು ಒದಗಿಸಿರುವ ಖರ್ಚು 


ರಾಜ್ಯ ಕೇಂದ್ರ ರಾಜ್ಯ ಕೇಂದ್ರ ಆಯವ್ಯಯ 
ASE SAE SES 44 4,(್ಮ,್ಪ,, ತ್ಪ್ಥೃತತ44 
2 3 4 5 6 7 


ಮ 


1993-94 45338 346.31 573.08 220.00 590.00 441.04 


ಸರಬರಾಜು ವೆಚ್ಚ 
1994-95 400.00 400.00 409.00 219.16 640.00 501.90 
(ಡಿಸೆಂಬರ್‌ 
94ರ 
ಅಂತ್ಯದವರೆಗೆ) 


ನಗರ ಮಲೇರಿಯಾ ಯೋಜನೆ 


ಬೆಂಗಳೂರು, ಬಳ್ಳಾರಿ, ಬೆಳಗಾಂ. ಹೊಸಪೇಟೆ, ರಾಯಚೂರು. ಹಾಸನ, ತುಮಕೂರು 
ಮತ್ತು ಚಿಕ್ಕಮಗಳೂರು ನಗರಗಳಲ್ಲಿ ಈ ಯೋಜನೆಯು ಜಾರಿಯಲ್ಲಿ ಇದೆ. ಇದರ ಅನ್ವಯ 
ನಗರ ಪ್ರದೇಶಗಳಲ್ಲಿನ ಸೊಳ್ಳೆ ಉತ್ಪತ್ತಿ ಸ್ಥಾನಗಳಲ್ಲಿ ಕ್ರಿಮಿನಾಶಕ ಸಿಂಪಡಣೆಯನ್ನು 
ವಾರಕ್ಕೊಮ್ಮೆ ಪುರಸಭೆಯ ಸಿಬ್ಬಂದಿಯ ಮೂಲಕ ಸಿಂಪಡಣೆಯನ್ನು ಮಾಡಿ, ರೋಗವಾಹಕ 
ಸೊಳ್ಳೆಗಳ ಉತ್ಪತ್ತಿಯನ್ನು ನಿಯಂತ್ರಿಸಲಾಗುತ್ತಿದೆ. ಇದಲ್ಲ ದೆ, ಜೈವಿಕ ನಿಯಂತ್ರಣ 
ವಿಧಾನಗಳಾದ ಸಣ್ಣ ಕಾಮಗಾರಿ ಹಾಗೂ ಸೊಳ್ಳೆ ಮರಿಗಳನ್ನು ತಿಂದು ಜೀವಿಸುವ 
ಗ್ಯಾಂಬೋಸಿಯಾ ಗಪ್ಪಿ, ಮೀನುಗಳನ್ನು ನಿಂತ ನೀರಿನಲ್ಲಿ ಬೆಳೆಸುವುದು, ಮುಂತಾದ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 


ರಾಷ್ಟ್ರೀಯ ಆನೆಕಾಲು ರೋಗ ನಿಯಂತ್ರಣ ಕಾರ್ಯಕ್ರಮ 

ಆನೆಕಾಲು ರೋಗ ನಿಯಂತ್ರಣ ಕಾರ್ಯಕ್ರಮವನ್ನು ರಾಜ್ಯದ ಗುಲ್ಬರ್ಗ, ಬೀದರ್‌, 
ಬಿಜಾಪುರ, ರಾಯಚೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ 
ಹಮ್ಮಿಕೊಳ್ಳಲಾಗಿದೆ. | 


ಈ ಕಾರ್ಯಕ್ರಮದಡಿಯಲ್ಲಿ ಒಟ್ಟು 7 ಆನೆಕಾಲು ರೋಗ ನಿಯಂತ್ರಣ ಘಟಕಗಳು 
ಹಾಗೂ 24 ಆನೆಕಾಲು ರೋಗದ ಚಿಕಿತ್ಸಾಲಯಗಳು ಕಾರ್ಯನಿರ್ವಹಿಸುತ್ತಿದೆ. ಇದಲ್ಲದೆ. 
ಒಂದು ಆನೇಕಾಲು ರೋಗ ಸಮೀಕ್ಷಾ ಘಟಕವನ್ನು ರಾಯಚೂರು ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ. 


ಭೌತಿಕ ಪ್ರಗತಿ 


ವರ್ಷ ಪರೀಕ್ಷಿಸಲ್ಪಟ್ಟ ಮೈಕ್ರೋಫಿಲೇರಿಯಾ ರೋಗದ ಬಾಹ್ಯ ಚಿಕಿತ್ಸೆ ನೀಡಿದ 


ಜನರು ಪತ್ರೆ ಪ್ರಕರಣ ಲಕ್ಷವನ್ನುಳ್ಳವರ ಸಂಖ್ಯೆ 
ಸಂಖ್ಯೆ 
1994-95 1,41,581 907 3694 3699 


( ತಾತ್ಕಾಲಿಕ) 


_—_———— 


ಅತಿಸಾರರೋಗ ಮತ್ತು ಸಾಂಕ್ರಾಮಿಕ ರೋಗ ನಿಯಂತ್ರಣ 
ಕಾರ್ಯಕ್ರಮ 

ಪೀಠಿಕೆ : 

ಸಾಂಕ್ರಾಮಿಕ ರೋಗಗಳಾದ ನಾರುಹುಣ್ಣು ನಿಯಂತ್ರಣ ಕಾರ್ಯಕ್ರಮ, ಕರುಳುಬೇನೆ 
ಮತ್ತು ಕಾಲರಾ ನಿಯಂತ್ರಣ ಕಾರ್ಯಕ್ರಮ, ಮೆದುಳು ಜ್ವರ ನಿಯಂತ್ರಣ ಕಾರ್ಯಕ್ರಮ, 
ಮಂಗನ ಖಾಯಿಲೆ ನಿಯಂತ್ರಣ ಕಾರ್ಯಕ್ರಮ ಮತ್ತು ಇತರೆ ಸಾಂಕ್ರಾಮಿಕ ರೋಗಗಳ 
ಖಾಯಿಲೆ, ವಿಷಮಶೀತ ಜ್ವರ ಮತ್ತು ಹಂದಿಗೋಡು ಸಿಂಡ್ರೋಮಾ ಖಾಯಿಲೆ, ಮುಂತಾದ 
ಕಾರ್ಯಕ್ರಮಗಳನ್ನೊಳಗೊಂಡಿದೆ. 


ನಾರುಹುಣ್ಣು ನಿಯಂತ್ರಣ ಕಾರ್ಯಕ್ರಮ (ಕೇಂದ್ರ ಪುರಸ್ಕೃತ ಯೋಜನೆ) 


ನಾರುಹುಣ್ಣು ನಿಯಂತ್ರಣ ಕಾರ್ಯಕ್ರಮವು ಕರ್ನಾಟಕ ರಾಜ್ಯದಲ್ಲಿ 1981-82ರ 
ಸಾಲಿನಲ್ಲಿ 50:50 ಪ್ರಮಾಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ 
ಪ್ರಾರಂಭವಾಯಿತು. ರಾಜ್ಯದ 20 ಜಿಲ್ಲೆಗಳ ಪೈಕೆ, 8 ಜಿಲ್ಲೆಗಳು ಎಂದರೆ, ಬಳ್ಳಾರಿ, 
ರಾಯಚೂರು, ಗುಲ್ಬರ್ಗಾ, ಬೀದರ್‌, ಧಾರವಾಡ, ಉತ್ತರ ಕನ್ನಡ, ಬೆಳಗಾವಿ ಮತ್ತು 
ಬಿಜಾಪುರ ರೋಗಗ್ರಸ್ಥ ಜಿಲ್ಲೆಗಳಾಗಿದ್ದು, ಹಾಲಿ ನಾರು ಹುಣ್ಣು ಪ್ರಕರಣಗಳು ವಿಜಾಪುರ 
ಜಿಲ್ಲೆಯಲ್ಲಿ ಮಾತ್ರ ವರದಿಯಾಗಿರುತ್ತದೆ. 


43 


ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳು ಈ ಕೆಳಕಂಡಂತಿರುತ್ತವೆ : 


1) ಗ್ರಾಮಾಂತರ ಮಟ್ಟದಲ್ಲಿ ಶೂನ್ಯ ಪ್ರಕರಣವನ್ನು ಸಾಧಿಸಲು ಈ ಕಾರ್ಯಕ್ರಮ 
ವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು. 


2) ರೋಗವಿರುವ ಗ್ರಾಮದಲ್ಲಿನ ಸುರಕ್ಷಿತವಲ್ಲದ ಕುಡಿಯುವ ನೀರಿನ ಮೂಲ 
ಗಳನ್ನು ಗುರುತಿಸುವುದು. 


3) ಸುರಕ್ಷಿತವಲ್ಲದ ನೀರಿನ ಮೂಲಗಳನ್ನು ಟೆಮೋಫಾಸ್‌ನಿಂದ ಶುದ್ಧಗೊಳಿಸುವುದು. 
4) ರೋಗಿಗಳಿಗೆ ಹುಣ್ಣು ಮುಚ್ಚುವ ಪಟ್ಟಿಗಳನ್ನು ಒದಗಿಸುವುದು. 


5) ರೋಗ ಪ್ರಭಾವ ಬೀರಿದ ಪ್ರದೇಶಗಳಲ್ಲಿ ಪ್ರಕರಣಗಳ ಮೇಲ್ವಿಚಾರಣೆಗೆ ಸಾಕಷ್ಟು 
ನಿಗಾ ವಹಿಸುವುದು. 


6) ಆರೋಗ್ಯ ಶಿಕ್ಷಣ ಕಾರ್ಯಚಟುವಟಿಕೆಯನ್ನು ಚುರುಕುಗೊಳಿಸುವುದು. 


ಭೌತಿಕ ಪ್ರಗತಿ : 
1994-95ನೇ ಸಾಲಿನ ನಾರುಹುಣ್ಣು ಪ್ರಕರಣಗಳು ಈ ಕೆಳಕಂಡಂತೆ ಇವೆ. 


ರ 


ಜಿಲ್ಲೆಯ ಹೆಸರು ನಾರುಹುಣ್ಣು ಕಂಡು ನಾರುಹುಣ್ಣು 
ಬಂದ ಗ್ರಾಮಗಳ ಸಂಖ್ಯೆ ಪ್ರಕರಣಗಳು 
ವಿಜಾಪುರ 2 2 
i 
ಆರ್ಥಿಕ ಪ್ರಗತಿ : 
ವರ್ಷ ಅಯವ್ಯಯ ಬಿಡುಗಡೆ ವೆಚ್ಚ 
1994-95 . ರೂ.6.00 ಲಕ್ಷಗಳು ರೂ. 2.24 ಲಕ್ಷಗಳು 


ರ 


ಕರುಳುಬೇನೆ ಮತ್ತು ಕಾಲರಾ : 


ಕರ್ನಾಟಕ ರಾಜ್ಯದಲ್ಲಿ ಕರುಳುಬೇನೆ ಮತ್ತು ಕಾಲರಾ ರೋಗಗಳು ಎಲ್ಲಾ ಕಾಲದಲ್ಲಿ 
ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ರೋಗಗಳು. ಈ ಖಾಯಿಲೆಗಳನ್ನು ನಿಯಂತ್ರಿಸಲು 
ಕರ್ನಾಟಕ ಸರ್ಕಾರ 5 ಜಿಲ್ಲೆಗಳಲ್ಲಿ ಕಾಲರಾ ನಿಯಂತ್ರಣ ತಂಡಗಳನ್ನು ಮಂಜೂರು ಮಾಡಿದೆ. 
ಈ ತಂಡಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಗುಲ್ಬರ್ಗಾ ವಿಭಾಗದ ಗುಲ್ಬರ್ಗಾ, ಬಳ್ಳಾರಿ. ಬೆಳಗಾವಿ 
ವಿಭಾಗದ ವಿಜಾಪುರ, ಬೆಂಗಳೂರು ವಿಭಾಗದ ಚಿತ್ರದುರ್ಗ; ಮೈಸೂರು ವಿಭಾಗದ 


44 


ಮೈಸೂರುಗಳಲ್ಲಿ ಸೃಜಿಸಲಾಗಿದೆ. ಈ ನಿಯಂತ್ರಣ ತಂಡದಲ್ಲಿ ಒಬ್ಬ ವೈದ್ಯಾಧಿಕಾರಿ ಮತ್ತು 
ಇತರೇ ವೈದ್ಯೇತರ ಸಿಬ್ಬಂದಿಗಳನ್ನು ನಿಯುಕ್ತಿಸಿ, ರೋಗಗ್ರಸ್ತ ಸ್ಥಳಗಳಿಗೆ ಭೇಟಿ ಕೊಡಲು 
ವಾಹನವನ್ನು ಒದಗಿಸಲಾಗಿದೆ. ರೋಗಗಳು ಕಾಣಿಸಿಕೊಂಡ ಸಂದರ್ಭಗಳಲ್ಲಿ ಕಾಲರಾ 
ನಿಯಂತ್ರಣ ತಂಡಗಳು ಭೇಟಿ ಕೊಟ್ಟು ರೋಗ ನಿಯಂತ್ರಣ ಮತ್ತು ನಿವಾರಣಾ ಕ್ರಮಗಳನ್ನು 


ಕೈಗೊಳ್ಳುತ್ತವೆ. 


ಅಕ್ಟೋಬರ್‌ ಮತ್ತು ನವೆಂಬರ್‌ 1994ರಲ್ಲಿ ಅತಿವೃಷ್ಠಿ ಮತ್ತು ಪ್ರವಾಹಗಳಿಂದ 
ಸಾಂಕ್ರಾಮಿಕ ರೋಗಗಳು ಗುಲ್ಬರ್ಗಾ. ಬೀದರ್‌. ವಿಜಾಪುರ. ಧಾರವಾಡ. ರಾಯಚೂರು. 
ಬೆಳಗಾವಿ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾಲರಾ ಮತ್ತು ಕರುಳುಬೇನೆ ಪ್ರಕರಣಗಳು 
ವರದಿಯಾಗಿವೆ. 


ಮುಂಜಾಗರೂಕತೆ ಕಾರ್ಯಕ್ರಮಗಳಾದ ಚೆಲುಮೆ ಪುಡಿಯಿಂದ ಕಲುಷಿತ ನೀರನ್ನು 
ಶುದ್ಧಿ ಕರಿಸುವುದು, ಕಾಲರಾ ಮತ್ತು ಅತಿಸಾರ ರೋಗಿಗಳಿಗೆ ಚಿಕಿತ್ಸೆ ನೀಡುವುದು, ಕಾಲರಾ 
ವಿರುದ್ಧ ಚುಚ್ಚುಮದ್ದು ನೀಡುವುದು. ಬಾಯಿ ಮೂಲಕ ನೀಡುವ ಪುನರ್ಜಲೀಕರಣ ಲವಣ 
ಪೊಟ್ಟಣಗಳ ಹಂಚಿಕೆ, ಮನೆಗಳಿಗೆ ಕ್ರಿಮಿನಾಶಕ ಸಿಂಪಡಣೆ ಕಾರ್ಯಕ್ರಮಗಳನ್ನು 
ಕೈಗೊಳ್ಳ ಲಾಯಿತು. 


ಆಕಾಶವಾಣಿ, ದೂರದರ್ಶನ, ಕರಪತ್ರ, ಪೋಸ್ಟರ್‌, ಮೈಕ್ರೋಫೋನು, ಮುಂತಾದವುಗಳ 
ಮೂಲಕ ಸಾರ್ವಜನಿಕರಿಗೆ ಆರೋಗ್ಯ ಶಿಕ್ಷಣವನ್ನು ನೀಡಲಾಯಿತು. 


ಭೌತಿಕ ಪ್ರಗತಿ : | 
1994-95ನೇ ಸಾಲಿನಲ್ಲಿ ಕರುಳುಬೇನೆ ಮತ್ತು ಕಾಲರಾ ಪ್ರಕರಣಗಳು ಈ ಕೆಳಕಂಡಂತಿವೆ. 
ಕರುಳುಬೇನೆ ಕಾಲರಾ ಕಾಲರಾ ಚುಚ್ಚು 
ಹರಡಿದ್ದು ಮರಣ ಹರಡಿದ್ದು ಮರಣ ಮದ್ದು ನೀಡಿದ್ದು 


13,932 325 304 10.8, 2೩೨6೮೨ 


ಕಾಮಾಲೆ : 


ಈ ರೋಗವು ಅತಿಸಾರ ರೋಗಕ್ಕೆ ನೇರ ಸಂಬಂಧವಿರುವುದಿಲ್ಲ. ಆದರೆ ಇಡು ನೀರು 
ಮತ್ತು ಆಹಾರದ ಮಲಿನತೆಯಿಂದ ಉಂಟಾಗುವ ಖಾಯಿಲೆಯಾಗಿರುತ್ತದೆ. 


1994-95ನೇ ಸಾಲಿನಲ್ಲಿ ಕಾಮಾಲೆ ಪ್ರಕರಣಗಳು ಈ ಕೆಳಕಂಡಂತೆ ಇವೆ 
ಹರಡಿದ್ದು ಮರಣ 


632 3 


45 


ವಿಷಮಶೀತ ಜ್ವರ : 

ವಿಷಮಶೀತ ಜ್ವರವು ಸಾಂಕ್ರಾಮಿಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. 1994-95ನೇ 
ಸಾಲಿನಲ್ಲಿ ವಿಷಮಶೀತ ಜ್ವರದ ಪ್ರಕರಣಗಳು ಈ ಕೆಳಕಂಡಂತೆ ಇವೆ. 

ಪ್ರಕರಣಗಳು ಮರಣ 
20.074 -- 

ಮುಂಜಾಗ್ರತಾ ಕ್ರಮವಾಗಿ ಜ್ವರಪೀಡಿತ ಹಳ್ಳಿ ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ ಚಲುಮೆ 
ಪುಡಿಯಿಂದ ನೀರಿನ ಶುದ್ಧೀಕರಣ ಮತ್ತು ಮನೆ ನೊಣ ನಿಯಂತ್ರಣ ಕಾರ್ಯಕ್ರಮಗಳನ್ನು 
ಕೈಗೊಳ್ಳಲಾಯಿತು. 
ಆರ್ಥಿಕ ಪ್ರಗತಿ : 


ಅತಿಸಾರ ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಔಷಧಿ ಮತ್ತು ಕ್ರಿಮಿನಾಶಕ 
ಗಳನ್ನು ಖರೀದಿಸಿ ರೋಗಪೀಡಿತ. ಜಿಲ್ಲೆ ಗಳಿಗೆ ಸರ್ಕಾರಿ ಔಷಧ ಮಳಿಗೆ ಮೂಲಕ ಒದಗಿಸಲು 
ರಾಜ್ಯ ಸರ್ಕಾರವು.10 ಲಕ್ಷ ರೂ. ಗಳನ್ನು ಒದಗಿಸಿದೆ. 


ವರ್ಷ ಆಯವ್ಯಯ ಬಿಡುಗಡೆ ವೆಚ್ಚ 
1994-95 ರೂ. 10.00 ಲಕ್ಷ ರೂ.10.00 ಲಕ್ಷ 
ಮೆದುಳು ಜ್ವರ : 


ಈ ರೋಗವು ಸಾಮಾನ್ಯವಾಗಿ ತುಮಕೂರು, ಮಂಡ್ಯ. ಕೋಲಾರ, ಚಿತ್ರದುರ್ಗ. 
ರಾಯಚೂರು, ಬಳ್ಳಾರಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕಂಡುಬಂದಿರುತ್ತದೆ. 


ಭೌತಿಕ ಪ್ರಗತಿ : 


1994-95ನೇ ಸಾಲಿನಲ್ಲಿ ಬಳ್ಳಾರಿ, ಕೋಲಾರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಮಾತ್ರ 
ಮೆದುಳು ಜ್ವರದ ಪ್ರಕರಣಗಳು ವರದಿಯಾಗಿರುತ್ತವೆ. 


ಅನುಮಾನಾಸ್ಪದ ಪ್ರಕರಣಗಳು. ದೃಢಪಟ್ಟ ಪ್ರಕರಣಗಳು 
ಹರಡಿದ್ದು ಮರಣ ಹರಡಿದ್ದು . ಮರಣ 
125 47 25 5 


ಈ ಮೆದುಳು ಜ್ವರದ ಪ್ರಕರಣಗಳನ್ನು ಹತೋಟಿಗೆ ತರಲು ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ 
ರೋಗಿಗಳಿಗೆ ಚಿಕಿತ್ಸೆ ನೀಡಲು ಎಲ್ಲಾ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಮುಂಜಾಗ್ರತೆ 


40 


ಕ್ರಮವಾಗಿ ಸ್ಥಳೀಯ ಸಂಸ್ಥೆಗಳ ಸಹಾಯದಿಂದ ಹಂದಿಗಳನ್ನು ವಾಸಸ್ನಳದಿಂದ ದೂರ 


ರಜ 


ಸಾಗಿಸಲು ಕ್ರಮ ಕೈಗೊಳ್ಳಲಾಗಿದೆ. 


ಆರ್ಧಿಕ ಪ್ರಗತಿ : 

1994-95ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರವು ರೋಗಪೀಡಿತ ಜಿಲ್ಲೆಗಳಿಗೆ ಔಷಧಿ ಮತ್ತು 
ಕ್ರಿಮಿನಾಶಕಗಳನ್ನು ಖರೀದಿಸಿ ಸರ್ಕಾರಿ ಔಷಧಿ ಮಳಿಗೆ ಮೂಲಕ ಸರಬರಾಜು ಮಾಡಲು 
ಎರಡು ಲಕ್ಷ ರೂ. ಗಳನ್ನು ಒದಗಿಸಿದೆ. 


ಅಯವ್ಯಯ ಬಿಡುಗಡೆ ವೆಚ್ಚ 
(ಲಕ್ಷ ರೂ. ಗಳಲ್ಲಿ) (ಲಕ್ಷ ರೂ. ಗಳಲ್ಲಿ) 
2.00 2.00 


ಕ್ಯಾಸನೂರು ಅರಣ್ಯ ಖಾಯಿಲೆ : 
ಈ ಖಾಯಿಲೆಯು ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು 
ಜಿಲ್ಲೆಗಳಲ್ಲಿ ಸ್ಮಾನಿಕವಾಗಿರುತ್ತದೆ. | 


ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ. ಹೊಸನಗರ ಮತ್ತು ಸೊರಬ ತಾಲ್ಲೂಕುಗಳಲ್ಲಿಯೂ, 
ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ, ಭಟ್ಕಳ, ಕುಮಟಾ, ಅಂಕೋಲಾ, ಸೂಪಾ ಮತ್ತು 
ಯಲ್ಲಾಪುರ ತಾಲ್ಲೂಕುಗಳಲ್ಲಿಯೂ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲ್ಲೂಕಿನಲ್ಲಿಯೂ 
ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲ್ಲೂಕಿನಲ್ಲಿಯೂ ಈ ರೋಗವು 
ಕಾಣಿಸಿಕೊಂಡಿರುತ್ತದೆ. ಶಿವಮೊಗ್ಗದ ಸೂಕ್ಷ್ಮಾಣು ಜೀವಿ ಸಂಶೋಧನಾ ಪ್ರಯೋಗಾಲಯವು 
ಎರಡು ಕ್ಷೇತ್ರ ಘಟಕಗಳ (ಸಾಗರ ಮತ್ತು ಹೊನ್ನಾವರ) ನೆರವಿನಿಂದ ಕಾರ್ಯ 
ನಿರ್ವಹಿಸುತ್ತಿದೆ. 


ಇದಲ್ಲದೆ ಎರಡು ಕ್ಷೇತ್ರ ಘಟಕಗಳ ಸಿಬ್ಬಂದಿ ಮತ್ತು ಜಿಲ್ಲಾ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣಾಧಿಕಾರಿಗಳ ಕಛೇರಿಯ ಕ್ಷೇತ್ರ ಸಿಬ್ಬಂದಿಯು ರೋಗವನ್ನು ಪತ್ತೆ 
ಹಚ್ಚುವುದು. ಚಿಕಿತ್ಸೆ ನೀಡುವುದು -ಮತ್ತು ಮುಂಜಾಗರೂಕತಾ ಕ್ರಮಗಳಾದ ನಿಗಾವಣಾ 
ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಿವೆ. 


47 


ಭೌತಿಕ ಪ್ರಗತಿ : 
1994-95ನೇ ಸಾಲಿನಲ್ಲಿ ವರದಿಯಾದ ಕ್ಯಾಸನೂರು ಅರಣ್ಯಖಾಯಿಲೆ ಪ್ರಕರಣಗಳು 
ಈ ಕೆಳಕಂಡಂತಿರುತ್ತದೆ. 


ಅನುಮಾನಾಸ್ಪದ ಖಚಿತಗೊಂಡವು 
ಪ್ರಕರಣಗಳು ಮರಣಗಳು ಪ್ರಕರಣಗಳು ಮರಣಗಳು 


ವಾ STAGE ಜದ ರತ 
110 ಎಡ 18 ಎದ 
ನಾನಾ ಸಾಪ ವಾಸಾ ನಾನವನ ಅರ ತಂ ಂ್ಪಂಇಂಭಪಥ ಡಇಂಡಂ.ಇಂಇಂ ಡಡ. ಡ6.6.8.46. 
ಶಿವಮೊಗ್ಗ ಸೂಕ್ಟ್ಮಾಣು ಜೀವಿ ಸಂಶೋಧನಾ ಪ್ರಯೋಗ ಶಾಲೆಯಲ್ಲಿ ಪರೀಕ್ಷೆಗೆ 
ಒಳಗೊಂಡ ಮಾದರಿಗಳ ಫಲಿತಾಂಶ. 


ನಾನಾ 


ರಕ್ತ ಮಾದರಿಗಳ ಪರೀಕ್ಷೆ 


ಮಾದರಿ ಯಿಂದ ಖಚಿತಗೊಂಡ ಪ್ರಕರಣಗಳು ಖಾಯಿಲೆ 
ಶೇಕರಿಸಿದ್ದು ಪರೀಕ್ಷಿಸಿದ್ದು ಸ್ಥಿ ರೀಕರಿಸಿದ್ದು 
ಮಾನವ 1323 110 18 
ಮಂಗ ತೆ 21 -- 
ಒಟ್ಟು 143 131 18 


ಮಂಗನ ಖಾಯಿಲೆ ಪ್ರಾರಂಭಿಕವಾಗುವ ಪೂರ್ವಾವಧಿಯಲ್ಲಿ ಜಾನುವಾರುಗಳ ಮೇಲೆ 
ಕೀಟನಾಶಕಗಳ ಮುಖಾಂತರ ಉಣ್ಣೆ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 
ಪಶುವೈದ್ಯ ಮತ್ತು ಪಶುಪಾಲನಾ ಇಲಾಖೆ ಇತರ ಇಲಾಖೆ ಮತ್ತು ಸ್ಥಳೀಯ ಜನರ 
ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. 


ಹಂದಿಗೋಡು ಖಾಯಿಲೆ : 


ಈ ವಿಚಿತ್ರ ಖಾಯಿಲೆಯು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಗ್ರಾಮೀಣ 
ಹರಿಜನ ಕುಟುಂಬಗಳಲ್ಲಿ ಕಾಣಿಸಿಕೊಂಡಿರುತ್ತದೆ. ರೋಗಿಗಳು ವಿವಿಧ ಹಂತದ ಕೀಲುಗಳ ವಿಕೃತ 
ರೂಪದಿಂದ ನರಳುತ್ತಾರೆ. 


ಈ ಪ್ರಕರಣಗಳಿಗೆ ಚಿಕಿತ್ಸೆಯನ್ನು ಅದರ ಲಕ್ಷಣಗಳಿಗೆ ಅನುಸಾರವಾಗಿ ಚಿಕಿತ್ಸೆ ನೀಡಲಾಗು 
ತ್ತಿದೆ ಮತ್ತು ಪುನರ್ವಸತಿ ಕಾರ್ಯಗಳನ್ನು ಓದಗಿಸಲಾಗುತ್ತಿದೆ. ಐ.ಸಿ.ಎಂ.ಆರ್‌.ನ ಸಂಸ್ಥೆಯ 
ಸಿಬ್ಬಂದಿಯನ್ನು ಈ ಕಾರ್ಯಕ್ರಮದಲ್ಲಿ ಮುಂದುವರಿಸಲಾಗಿದೆ. 


48 


1994-95ನೇ ಸಾಲಿನಲ್ಲಿ ಹಂದಿಗೋಡು ಖಾಯಿಲೆಯಿಂದ ನರಳುತ್ತಿರುವ ರೋಗಿಗಳ 
ಅಂಕಿ ಅಂಶಗಳು ಈ ಕೆಳಗೆ ನಮೂದಿಸಲಾಗಿದೆ. 


ಕ್ರಂ. ಸಂಖ್ಯೆ ಜಿಲ್ಲೆಗಳು ಗ್ರಾಮಗಳು ಪ್ರಕರಣಗಳ ಸಂಖ್ಯೆ 
1) ಶಿವಮೊಗ್ಗ 49 349 
2) ಚಿಕ್ಕಮಗಳೂರು 30 262 
ಒಟ್ಟು 79 611 


pe 


ಪ್ಲೇಗ್‌ ರೋಗದ ವರದಿ : 


ಈ ಖಾಯಿಲೆಯು 1994ನೇ ಇಸವಿಯಲ್ಲಿ ಮೊದಲು ಗುಜರಾತ್‌ನಲ್ಲಿಯೂ, ಅನಂತರ 
ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸೆಪ್ಟಂಬರ್‌ ತಿಂಗಳ ಕೊನೆಯಲ್ಲಿ ಕಾಣಿಸಿಕೊಂಡಿತು. 
ಇದರ ಜಿಲ್ಲಾವಾರು ಅಂಕಿ ಅಂಶಗಳ ವರದಿ ಈ ರೀತಿ ಇರುತ್ತದೆ. 


ಕ್ರ.ಸಂ. ಜಿಲ್ಲೆಗಳು ಅನುಮಾನಾಸ್ಪದ ಖಚಿತಪಟ್ಟಿದ್ದು 
1. ಬೆಂಗಳೂರು ನಗರ 143 29 
2. ತುಮಕೂರು 10 -- 
3. ಕೋಲಾರ 18 2 
4. ಶಿವಮೊಗ್ಗ 1 -- 
5. ಚಿತ್ರದುರ್ಗ 6 2 
6. ಬಳ್ಳಾರಿ 29 - 
7. ರಾಯಚೂರು 1 -- 
8. ದಕ್ಷಿಣ ಕನ್ನಡ 2 -- 
9. ಹಾಸನ 3 ತಾ 
10. ಕೊಡಗು $ | 
11 ಮಂಡ್ಯ 131 5 
12. ಮೈಸೂರು ನಗರ 37 11 
13. ಬೆಳಗಾಂ 12 -- 
14. ಧಾರವಾಡ 1 1 
| ಒಟು 399 51 


ಬ 
ನಾರಾ 


49 


ಪ್ಲೇಗ್‌ ಬಗ್ಗೆ ಸಾರ್ವಜನಿಕರಲ್ಲ ಆರೋಗ್ಯ ಶಿಕ್ಷಣವನ್ನು ಪ್ರಸಾರ ಮಾಧ್ಯಮಗಳಿಂದ 
ನೀಡಲಾಯಿತು. ಅಲ್ಲದೆ ಪರಿಸರವನ್ನು ಸ್ವಚ್ಛವಾಗಿಡಲು ಜನರಲ್ಲಿ ಮನವಿ ಮಾಡಿ 
ಕೊಳ್ಳಲಾಯಿತು. ಸತ್ತ ಇಲಿಗಳನ್ನು ಕೈಯಿಂದ ಮುಟ್ಟದೆ ಸೀಮೆಎಣ್ಣೆ ಹಾಕಿ ಸುಡಲು 
ತಿಳಿಸಲಾಯಿತು. ಇಂಥ ವಿಷಯಗಳನ್ನು ಪ್ರತಿದಿನವೂ ದೂರದರ್ಶನ ಹಾಗೂ ಆಕಾಶವಾಣಿ 
ಮೂಲಕ ಪ್ರಸಾರ ಮಾಡಲಾಯಿತು. ಈ ಬಗ್ಗೆ ವರದಿಯಾದ ಕಡೆಗಳಲ್ಲಿ ಬಿ.ಹೆಚ್‌.ಸಿ. ಯನ್ನು 
ಸಿಂಪಡಿಸಲಾಯಿತು. ಹಾಗೂ ಪ್ಲೇಗ್‌ ರೋಗಿಗಳನ್ನು ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು 
ಚಿಕಿತ್ಸೆಯನ್ನು ನೀಡಲಾಯಿತು. 


ರಾಷ್ಟ್ರೀಯ ಏಡ್ಸ್‌ ನಿಯಂತ್ರಣ ಕಾರ್ಯಕ್ರಮ 


ರಾಷ್ಟ್ರೀಯ ತೆ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಬರುವ ಎಲ್ಲಾ ಕಾರ್ಯ 
ಚಟುವಟಿಕೆಗಳಲ್ಲಿ ಮೇಲ್ವಿಚಾರಣೆ ಹಾಗೂ ಮಾರ್ಗದರ್ಶನ ನೀಡಲು ರಾಜ್ಯಮಟ್ಟದಲ್ಲಿ 
ರಾಷ್ಟ್ರೀಯ ಏಡ್ಸ್‌ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ರಾಜ್ಯದಲ್ಲಿ ರಾಷ್ಟ್ರ ಯ ಏಡ್‌ 
ನಿಯಂತ್ರಣ ಸ ಸಂಸ್ಥೆ, ಭಾರತ ಸರ್ಕಾರ ಇವರ ಮಾರ್ಗ ಸೂಚಿಯಲ್ಲಿ 'ಅನುಷ್ಠಾ ನಗೊಳಿಸಲಾಗಿದೆ. 
ಈ ಕಾರ್ಯ ಕ್ರಮವು ಶೇಕಡಾ ನೂರರಷ್ಟು ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತದೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದಲ್ಲಿ ರಾಷ್ಟ್ರೀಯ ಏಡ್ಸ್‌ 
ನಿಯಂತ್ರಣ ಕಾರ್ಯಕ್ರಮದ ವಿವಿಧ ಚಟುವಟಿಕೆಗಳ ಉಸ್ತುವಾರಿ ಮತ್ತು ಮೇಲ್ವಿಚಾರಣೆಗಾಗಿ 
ರಾಜ್ಯ ಏಡ್ಸ್‌ ಸೆಲ್‌ ಅನ್ನು ಮೇ 1992ರಲ್ಲಿ ಸ್ಥಾಪಿಸಲಾಯಿತು. ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ 
ಏಡ್ಸ್‌ ನಿಯಂತ್ರಣಾ ಕಾರ್ಯಕ್ರಮದಡಿಯಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ 
ಅಧ್ಯಕ್ಷತೆಯಲ್ಲಿ ಒಂದು ಉನ್ನತ ಮಟ್ಟದ ಅಧಿಕಾರಿಗಳ ಸಮಿತಿಯನ್ನು ರಚಿಸಲಾಗಿದೆ. 
ಸರ್ವೆಲೆನ್ಸ್‌ ಮತ್ತು ಕ್ಲಿನಿಕಲ್‌ ಮ್ಯಾನೇಜ್‌ಮೆಂಟ್‌ : 

ರಾಜ್ಯದಲ್ಲಿ 3 ಏಡ್ಸ್‌ ಸರ್ವೆಲೆನ್ಸ್‌ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಈ ಕೇಂದ್ರಗಳು 
ಸರ್ವೆಲೆನ್ಸ್‌ ಮತ್ತು ಸೆಂಟನಲ್‌ ಸರ್ವೆಲೆನ್ಸ್‌ ಕಾರ್ಯ ಚಟುವಟಿಕೆಗಳನ್ನು ನಡೆಸುತ್ತವೆ. 
ರಕ್ತ ಸುರಕ್ಷತೆ ಕಾರ್ಯಕ್ರಮ : 

ರಾಜ್ಯದಲ್ಲಿ 9 ವಿಭಾಗೀಯ ರಕ್ತ ತಪಾಸಣೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಮತ್ತು ಅವು 
ಕಾರ್ಯನಿರ್ವಹಿಸುತ್ತಿವೆ. ಎಲ್ಲಾ ಸರ್ಕಾರಿ ರಕ್ತ ನಿಧಿ ಕೇಂದ್ರಗಳನ್ನು ಮತ್ತು ಖಾಸಗಿ ಮತ್ತು 
ಸ್ವಯಂಸೇವಾ ರಕ್ತನಿಧಿ ಕೇಂದ್ರಗಳನ್ನು ತಪಾಸಣೆ ಸಲುವಾಗಿ ವಿಭಾಗೀಯ ರಕ್ತ ತಪಾಸಣೆ 
ಕೇಂದ್ರಗಳಿಗೆ ಜೋಡಿಸಲಾಗಿದೆ. 1992-93ನೇ ಸಾಲಿನಲ್ಲಿ 6 ರಕ್ತನಿಧಿ ಕೇಂದ್ರಗಳನ್ನು 


ಆಧುನೀಕರಿಸಲಾಗಿದೆ. ಉಳಿದಿರುವ ರಕ್ತನಿಧಿ ಕೇಂದ್ರಗಳನ್ನು ಹಂತ ಹಂತವಾಗಿ 1994-95 
ರಿಂದ ಆಧುನೀಕರಿಸಲಾಗುವುದು. 


1994-95ನೇ ಸಾಲಿನಲ್ಲಿ ರಕ್ತ ಕಣ ವಿಭಜನಾ ಕೇಂದ್ರವನ್ನು ಕಿದ್ವಾಯಿ ಕ್ಯಾನ್ಸರ್‌ ಸಂಸ್ಥೆ, 
ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. 


50 


ಲೈಂಗಿಕ ರೋಗ ನಿಯಂತ್ರಣ ಕಾರ್ಯಕ್ರಮ : 

ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಟ್ಟು 24 ಲೈಂಗಿಕ ಚಿಕಿತ್ಸಾಲಯಗಳು ಇದ್ದು, 
ಅವುಗಳ ಸೇವೆಗಳನ್ನು, ಔಷಧಿ ಸಾಮಗ್ರಿಗಳನ್ನು ಮತ್ತು ಪ್ರಯೋಗಶಾಲೆ ಸಾಮಗ್ರಿಗಳನ್ನು 
ಹಾಗೂ ಸಲಕರಣೆಗಳನ್ನು ಒದಗಿಸಿ, ಬಲಪಡಿಸಲಾಗಿದೆ. 


1987ರಿಂದ ನವೆಂಬರ್‌ 1994ರ ಅಂತ್ಯದವರೆಗೆ ಒಟ್ಟು 3,45,001 ರಕ್ತಮಾದರಿಗಳನ್ನು 
ಸರೀಕ್ಷಿಸಲಾಗಿದೆ. ಅವುಗಳಲ್ಲಿ 1,593 ಹೆಚ.ಐ.ವಿ. ಸೋಂಕು ತಗುಲಿರುವ ಪ್ರಕರಣಗಳನ್ನು 
ಪತ್ತೆ ಮಾಡಲಾಗಿದೆ. 26 ಜನರು ಸತ್ತಿರುತ್ತಾರೆ. 


ಸೆಂಟಿನಲ್‌ ಸರ್ವೆಲೆನ್ಸ್‌ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಏಡ್ಸ್‌ ನಿಯಂತ್ರಣ ಸಂಸ್ಥೆ ಇವರ 
ಮಾರ್ಗಸೂಚಿಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ. ಬೆಂಗಳೂರು ಮತ್ತು ಕರ್ನಾಟಕ ವೈದ್ಯಕೀಯ 
ಆಸ್ಪತ್ರೆ, ಹುಬ್ಬಳ್ಳಿ. ಇಲ್ಲಿ ನಡೆಸಲಾಗುತ್ತಿದೆ. | 


ರಾಷ್ಟ್ರೀಯ ಏಡ್ಸ್‌ ನಿಯಂತ್ರಣ. ಸಂಸ್ಥೆಯಿಂದ ಆರ್ಥಿಕ ಅನುದಾನ ಬಿಡುಗಡೆ ಮತ್ತು 
ವೆಚ್ಚದ ಮಾಹಿತಿ ಈ ಕೆಳಕಂಡಂತಿರುತ್ತದೆ. 


(ರೂ. ಲಕ್ಷಗಳಲ್ಲಿ ) 
ವರ್ಷ ಬಿಡುಗಡೆಯಾದ ಹಣ ಖರ್ಚು ಉಳಿದ ಹಣ ಷರಾ 


1993-94 1.21.062 74.868 46.194 ಉಳಿದ ಹಣವನ್ನು 
| 1994-95ನೇ ಸಾಲಿಗೆ 
ಉಪಯೋಗಿಸಿ 
ಕೊಳ್ಳಲು ಕ್ರಮ 
ಲ್ವ 
ಕೈಗೊಳ್ಳ ಲಾಗಿದೆ. 
1994-95 113.65 8.50 105.15 


ಆರೋಗ್ಯ ಶಿಕ್ಷಣ ಮತ್ತು ತರಬೇತಿ 


ಈ ನಿರ್ದೇಶನಾಲಯದಲ್ಲಿರುವ ಆರೋಗ್ಯ ಶಿಕ್ಷಣ ಮತ್ತು ತರಬೇತಿ ವಿಭಾಗವು ಸೇವಾ 
ನಿರತ ಹಾಗೂ ಸೇವಾ ಪೂರ್ವ ಮತ್ತು ಮೂಲ ತರಬೇತಿ ನೀಡುವ ಜವಾಬ್ದಾರಿಯನ್ನು 
ಹೊಂದಿರುತ್ತದೆ. ಶ್ರವಣ. ವೀಕ್ಷಕ. ಆರೋಗ್ಯ ಶಿಕ್ಷಣಕ್ಕೆ ಬೇಕಾಗುವ ಉಪಕರಣಗಳ ಸಂಗ್ರಹಣೆ 
ಹಾಗೂ ಆರೋಗ್ಯ ಶಿಕ್ಷಣ ಸಾಮಗ್ರಿಗಳನ್ನು ತಯಾರಿಸಿ. ಮುದ್ರಿಸಿ ಸರಬರಾಜು ಮಾಡುವುದು. 
ರಾಜ್ಯದಲ್ಲಿರುವ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಶಾಲಾ ಆರೋಗ್ಯ ಸೇವಾ 


ಇ ಲಿ 
ಕೆ 
4 


AND 
( AacimMENTATION J 


ಸೌಲಭ್ಯಗಳನ್ನು ನೀಡುವುದು. ಮೈಸೂರು ದಸರಾದಂತಹ ದೊಡ್ಡ ವಸ್ತುಪ್ರದರ್ಶನಗಳಲ್ಲಿ 
ಆರೋಗ್ಯ ಮಳಿಗೆಯನ್ನು ತೆರೆಯುವುದು ಮತ್ತು ಜಾತ್ರೆ. ಉತ್ಸವಗಳಲ್ಲಿ ಹಾಗೂ ಇತರೆ 
ಸ್ಥಳಗಳಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಂದ ಆರೋಗ್ಯಕ್ಕೆ 
ಸಂಬಂಧಿಸಿದ ವಸ್ತು ಪ್ರದರ್ಶನಗಳನ್ನು ವ್ಯವಸ್ಥೆ ಗೊಳಿಸುವುದು. ಕಿರಿಯ ಮತ್ತು ಹಿರಿಯ 
ಪ್ರಾಥಮಿಕ ಶಾಲೆಗಳಲ್ಲಿ ವಿದ್ಯಾರ್ಥಿಸಳಿಗೆ ಶಾಲಾ ಆರೋಗ್ಯ ಸೇವೆ ಒದಗಿಸುವುದು. ಆರೋಗ್ಯ 
ಶಿಕ್ಷಣ ನೀಡುವುದು, ಆರೋಗ್ಯ ಶಿಕ್ಷಣ ಸಾಮಗ್ರಿಗಳನ್ನು ಆಯ್ದ ಕ್ಷೇತ್ರಗಳಲ್ಲಿ ಕ್ಷೇತ್ರ ಪರೀಕ್ಷೆ 
ನಡೆಸುವುದು. ಶಾಲಾ ಶಿಕ್ಷಕರಿಗೆ ತರಬೇತಿ ನೀಡುವುದು. ಮಾರ್ಗದರ್ಶನ ಮತ್ತು ಪ್ರಾತ್ಯಕ್ಟತೆಯನ್ನು 
ಆರೋಗ್ಯ ಕಾರ್ಯಕ್ರಮಗಳನ್ನು ಅಳವಡಿಸುವುದು. 


1994-95ನೇ ಸಾಲಿನ ಸಾಧನೆಗಳು (ಡಿಸೆಂಬರ್‌ 1994ರ ಅಂತ್ಯದವರೆಗೆ) 

1) ದಿನಾಂಕ 7-4-1994ರಂದು “ಆರೋಗ್ಯಕರ ಜೀವನಕ್ಕೆ ಬಾಯಿ ಮತ್ತು ಹಲ್ಲುಗಳ 
ಆರೋಗ್ಯ” ಎಂಬ ವಿಶ್ವ ಆರೋಗ್ಯ ದಿನಾಚರಣೆಯ ಘೋಷಣೆಯನ್ನು ಹೆಚ್ಚು ಉಪಯುಕ್ತ 
ರೀತಿಯಲ್ಲಿ ರಾಜ್ಯಮಟ್ಟ, ಜಿಲ್ಲಾಮಟ್ಟ ಮತ್ತು ಪ್ರಾಥಮಿಕ ಆರೋಗ್ಯಕೇಂದ್ರ ಮಟ್ಟಗಳಲ್ಲಿ 
ಆಚರಿಸಲಾಯಿತು. 

2) ವಸ್ತು ಪ್ರದರ್ಶನಗಳನ್ನು ಏರ್ಪಡಿಸಿದ್ದು : 

1994 ಮೈಸೂರು ದಸರಾ ವಸ್ತು ಪ್ರದರ್ಶನದಲ್ಲಿ ಆರೋಗ್ಯ ಮಳಿಗೆಯನ್ನು ದಿನಾಂಕ 
4-10-91ರಿಂದ 4-12-94 ರವರೆಗೆ ತೆರೆಯಲಾಗಿತ್ತು. ಈ ಪ್ರದರ್ಶನದಲ್ಲಿ ಇಲಾಖೆಯ 
ಬಹುತೇಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದ ಬಗೆಗಿನ 
ಮಾಹಿತಿಯನ್ನು ಪ್ರದರ್ಶಿಸಲಾಯಿತು. 


ಹಾಸನದ ದನಗಳ ಜಾತ್ರೆಯಲ್ಲಿ ಡಿಸೆಂಬರ್‌ 94 ಮತ್ತು ಜನವರಿ 95ರಲ್ಲಿ ಆರೋಗ್ಯಕರ 
ಜೀವನಕ್ಕೆ ಬಾಯಿ ಮತ್ತು ಹಲ್ಲುಗಳ ಆರೋಗ್ಯ ಈ ವಿಚಾರವಾಗಿ ವಸ್ತು ಪ್ರದರ್ಶನ 
ಏರ್ಪಡಿಸಲಾಗಿತ್ತು. 


3) ಆರೋಗ್ಯ ಶಿಕ್ಷಣ ಸಾಮಗ್ರಿಗಳ ತಯಾರಿಕೆ : 


ಕಣ್ಣು ದಾನ, ಅಂಧತ್ವ ನಿವಾರಣೆ, ಪ್ಲೇಗ್‌, ಕುಷ್ಠರೋಗ ನಿವಾರಣೆ. ನಾರುಹುಣ್ಣು 
ನಿವಾರಣೆ, ಗಳಗಂಡ ರೋಗ ಮತ್ತು ಪೌಷ್ಠಿಕ ಆಹಾರ ಮುಂತಾದ ವಿಷಯಗಳ ಬಗ್ಗೆ ಆರೋಗ್ಯ 
ಸಾಮಗ್ರಿಗಳಾದ ಭಿತ್ತಿಪತ್ರಗಳು, ಮಡಿಕೆ ಪತ್ರಗಳು ಮತ್ತು ಕರಪತ್ರಗಳನ್ನು ಕನ್ನಡ ಭಾಷೆ 
ಯಲ್ಲಿ ಹೊರತಂದು ಎಲ್ಲಾ ಜಿಲ್ಲೆಗಳಿಗೆ ಸರಬರಾಜು ಮಾಡಲಾಗಿದೆ. 


ಆಹಾರ ಕಲಬೆರೆಕೆ, ಧೂಮಪಾನ, ವೈಯಕ್ತಿಕ ಆರೋಗ್ಯ, ಶಾಲಾ ಆರೋಗ್ಯ ಕಾರ್ಯಕ್ರಮ. 
ಕ್ಯಾಸನೂರು ಕಾಯಿಲೆ, ಮೆದುಳು ಜ್ವರ, ನೀರಿನಿಂದ ಬರುವ ಕಾಯಿಲೆಗಳು ಮುಂತಾದ 
ವಿಷಯಗಳ ಬಗ್ಗೆ ಆರೋಗ್ಯ ಶಿಕ್ಷಣ ಸಾಮಗ್ರಿಗಳಾದ ಪುಸ್ತಕಗಳು, ಭಿತ್ತಿಪತ್ರಗಳು, ಮಡಿಕೆ 
ಪತ್ರಗಳು. ಸ್ಟೀಕರ್‌ಗಳನ್ನು ಮುದ್ರಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆ. 


82 


(1) ನೀರಿನಿಂದ ಬರುವ ಕಾಯಿಲೆ (2) ಮೆದುಳು ಜ್ವರ (3) ರಾಷ್ಟ್ರೀಯ ಅಂಧತ್ವ 
ನಿವಾರಣ (4) ಫೈಲೀರಿಯಾ (5) ಕುಷ್ಠರೋಗ ನಿವಾರಣೆ ಮುಂತಾದ ವಿಷಯಗಳ ಬಗ್ಗೆ 
15 ನಿಮಿಷಗಳ ಕಾಲಾವಧಿಯ ಯುಮ್ಮಾಟಿಕ್‌ ಬಣ್ಣದ ಕಿರುಚಿತ್ರಗಳನ್ನು ತಯಾರಿಸಲು ಕ್ರಮ 
ತೆಗೆದುಕೊಳ್ಳಲಾಗಿದೆ. ಬಾಯಿ ಮತ್ತು ಹಲ್ಲುಗಳ ಆರೋಗ್ಯ, ಕ್ಷಯರೋಗ ನಿಯಂತ್ರಣ ಮತ್ತು 
ಹಂದಿಗೋಡು ಕಾಯಿಲೆಗಳ ಬಗ್ಗೆ 15 ನಿಮಿಷಗಳ ಅವಧಿಯ ವಿಡಿಯೋ ಫಿಲ್ಮ್‌ ಅನ್ನು 
ತಯಾರಿಸಲು ಪ್ರಸ್ತಾವನೆಯಲ್ಲಿದೆ. 
ತರಬೇತಿ ಕಾರ್ಯಕ್ರಮದ ಚಟುವಟಿಕೆಗಳು : 

1) ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿರುವ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ 
ಸಿಬ್ಬಂದಿ ವರ್ಗದವರಿಗೆ ಮುಂದುವರಿದ ಶಿಕ್ಷಣ ನೀಡಲಾಗುತ್ತಿದೆ. 


ರಾಜ್ಯದಲ್ಲಿರುವ ಐದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರಗಳಲ್ಲಿ 
1994- 95ನೇ ಸಾಲಿನಲ್ಲಿ (ಡಿಸೆಂಬರ್‌ 94ರ ಅಂತ್ರ ದವರೆಗೆ) > ವಾರಗಳ ಅವಧಿಯಲ್ಲಿ 
ಮುಂದುವರಿದ ಶಿಕ್ಟಣವನ್ನು ನೀಡಲಾಗುತ್ತಿದೆ. 


ವ ——————————————— 


ಕ್ರ.ಸಂ. ತರಬೇತಿ ವಿವರ ತರಬೇತಿ ಪಡೆದವರ 
ಸಂಖ್ಯೆ 
1) ವೈದ್ಯಾಧಿಕಾರಿಗಳು (ಪುರುಷರು) 79 
2) ಮಹಿಳಾ ವೈದ್ಯಾಧಿಕಾರಿಗಳು 39 
3) ಕ್ಷೇತ್ರ ಆರೋಗ್ಯ ಶಿಕ್ಷಕರು 34 
4) ಪದವೀಧರರ ಕ್ಷೇತ್ರ ಆರೋಗ್ಯ ಶಿಕ್ಷಕರು 
“ಚೇತನ” ಕಾರ್ಯಕ್ರಮದಡಿಯಲ್ಲಿ 31 
5) ಹಿರಿಯ ಆರೋಗ್ಯ ಸಹಾಯಕರು (ಪುರುಷರು) 18 
6) ಹಿರಿಯ ಆರೋಗ್ಯ ಸಹಾಯಕರು (ಮಹಿಳೆಯರು) 105 


7) ಕಿರಿಯ ಆರೋಗ್ಯ ಸಹಾಯಕರು (ಪುರುಷರು) 
(ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ, 
ರಾಮನಗರ ಮತ್ತು ಗುಲ್ಬರ್ಗಾದಲ್ಲಿ ಮಾತ್ರ) 69 


53 


ಕ್ರ.ಸಂ. ತರಬೇತಿ ವಿವರ | ತರಬೇತಿ ಪಡೆದವರ 
ಸಂಖ್ಯೆ 
8) ಕಿರಿಯ ಆರೋಗ್ಯ ಸಹಾಯಕರು (ಮಹಿಳೆಯರು) 
(ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ 
ಕೇಂದ್ರ, ರಾಮನಗರ) | 52 


9) ಸಂಚಾರಿ ತರಬೇತಿ ತಂಡ, ಬೆಂಗಳೂರು, ಇವರಿಂದ 
ಹಿರಿಯ ಆರೋಗ್ಯ ಸಹಾಯಕರು (ಪುರುಷರು) ಮತ್ತು 
ಕಿರಿಯ ಆರೋಗ್ಯ ಸಹಾಯಕರು (ಮಹಿಳೆಯರು) 
ಇವರು ನೀಡಿದ ತರಬೇತಿ . 209 


10) ಕುಷ್ಠರೋಗ ತರಬೇತಿ ಕೇಂದ್ರ. ಬೆಂಗಳೂರು ಸಿಬ್ಬಂದಿ 
ವರ್ಗದವರಿಂದ ವೈದ್ಯಾಧಿಕಾರಿಗೆ 3 ದಿವಸಗಳ 
ಓರಿಯಂಟೇಷನ್‌ ತರಬೇತಿ ನೀಡಿದ್ದು 277 


11) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ. 
ಹುಬ್ಬಳ್ಳಿ, ಸಿಬ್ಬಂದಿ ವರ್ಗದವರಿಂದ ವೈದ್ಯಾಧಿಕಾರಿಗಳಿಗೆ 3 
ದಿವಸಗಳ ಓರಿಯಂಟೇಷನ್‌ ತರಬೇತಿಯನ್ನು ನೀಡಿದ್ದು. 199 


12) ಕುಷ್ಠರೋಗ ತರಬೇತಿ ಕೇಂದ್ರ, ಬೆಂಗಳೂರು ಸಿಬ್ಬಂದಿಯವರಿಂದ 
ವೈ ದೈ €ತರ ಮೇಲ್ವಿ ಚಾರಕರಿಗೆ ಓರಿಯಂಟೇಷನ್‌ ತರಬೇತಿ ನೀಡಿದ್ದು 19 


13) ಕುಷ್ಕರೋಗ ತರಬೇತಿ ಕೇಂದ್ರ ಬೆಂಗಳೂರು, ಸಿಬ್ಬಂದಿಯವರಿಂದ 
.- ಅರೆ ವೈದ್ಯಕೀಯ ಸಿಬ್ಬಂದಿಯವರಿಗೆ ಒಂದು ದಿವಸ 
ಓರಿಯಂಟೇಷನ್‌ ತರಬೇತಿ ನೀಡಿದ್ದು 72 


14) ಕುಷ್ಠರೋಗ ತರಬೇತಿ ಕೇಂದ್ರ, ಬೆಂಗಳೂರು ತಂಡದವರಿಂದ 
ಜಿಲ್ಲಾ ಕುಷ್ಠ ರೋಗ ಅಧಿಕಾರಿಗಳಿಗೆ ಮತ್ತು ವೈ ದ್ಯಾಧಿಕಾರಿಗಳಿಗೆ 
7 ದಿವಸದ 'ಓರಿಯಂಟೇಷನ್‌ ತರಬೇತಿಯನ್ನು "ನೀಡಿದ್ದು 58 


15) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ ಹುಬ್ಬಳ್ಳಿ 
ಸಿಬ್ಬಂದಿ "ವರ್ಗದವರಿಂದ ಕ್ಷೇತ್ರ ಆರೋಗ್ಯ ಶಿಕ್ಷಕರಿಗೆ ಹಿರಿಯ 
(ಪುರುಷ) ಸಹಾಯಕರಿಗೆ ರಾಷಿ ಸೀಯ ಕುಷ್ಠ ರೋಗ ನಿವಾರಣಾ 
ಕಾರ್ಯಕ್ರಮದ ಬಗ್ಗೆ 3 ದಿವಸ ಸದ ಓರಿಯಂಟೇಷನ್‌ 
ತರಬೇತಿಯನ್ನು ನೀಡಿದ್ದು 219 


ಕ 


54 


2) ಮಲೇರಿಯಾ. ಫೈಲೇರಿಯಾ. ಕ್ಷಯ, ಪ್ಲೇಗ್‌ ನಿಯಂತ್ರಣ, ಸಾಂಕ್ರಾಮಿಕ ವಿಷ 
ವಿರುದ್ದ ಔಷಧಿಗಳು, ದುರಭ್ಯಾಸ ಚಟದ ವಿರುದ್ಧ ಮಾನಸಿಕ ಆರೋಗ್ಯ ಮತ್ತು ಮುಖಂಡರ 
ತರಬೇತಿಗಾಗಿ ಒಟ್ಟು 99 ವೈದ್ಯಕೀಯ ಮತ್ತು 96 ಅರೆ ವೈದ್ಯಕೀಯ ವರ್ಗದವರನ್ನು 
ರಾಜ್ಯದೊಳಗೆ ಮತ್ತು ಹೊರ ರಾಜ್ಯಗಳಿಗೆ ತರಬೇತಿ ಪಡೆಯಲು / ಕಾರ್ಯಾಗಾರದಲ್ಲಿ 
ಭಾಗವಹಿಸಲು ನಿಯೋಜಿಸಲಾಗಿದೆ. 1994-95ನೇ ಸಾಲಿನಲ್ಲಿ ಸೌದಿ ಅರೇಬಿಯಾದಲ್ಲಿ 
ನಡೆಯುವ ಹಜ್‌ ಯಾತ್ರೆಯಲ್ಲಿ ಭಾಗವಹಿಸುವವರ ನೆರವಿಗಾಗಿ 4 ವೈದ್ಯರನ್ನು ನಿಯೋಜಿಸ 
ಲಾಗಿದೆ. 


ಶಾಲಾ ಆರೋಗ್ಯ ಕಾರ್ಯಕ್ರಮ 

ಗ್ರಾಮೀಣ ಪ್ರದೇಶದಲ್ಲಿರುವ ಎಲ್ಲಾ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ 
ಶಾಲೆಗಳಲ್ಲಿ ಶಾಲಾ ಆರೋಗ್ಯ ಕಾರ್ಯಕ್ರಮವನ್ನು ಅನುಷ್ಕಾನಗೊಳಿಸಲಾಗಿದೆ. ಕೇಂದ್ರ 
ಸರ್ಕಾರದ ಮಾರ್ಗಸೂಚಿಯಂತೆ ಈ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು 
ಎಲ್ಲಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳನ್ನು ಕೋರಲಾಗಿದೆ. 
ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ, ಡಿ.ಟಿ ಮತ್ತು ಟಿ.ಟಿ. ಯಂತಹ ಲಸಿಕೆ ಹಾಕುವುದು. 
ಸಣ್ಣಪುಟ್ಟ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವುದು ಮತ್ತು ವಿಶೇಷ ಚಿಕಿತ್ಸೆ ನೀಡಬೇಕಾದ 
ವಿದ್ಯಾರ್ಥಿಗಳನ್ನು ಹತ್ತಿರದ ಆಸ್ಪತ್ರೆಗಳಿಗೆ ಕಳುಹಿಸಿ ಕೊಡಲಾಗುವುದು. ಮುಂತಾದ 
ಕಾರ್ಯಚಟುವಟಕೆಗಳನ್ನು ನಡೆಸಲಾಗುತ್ತಿದೆ. ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವೈಯುಕ್ತಿಕ 
ಆರೋಗ್ಯ. ಪರಿಸರ ನೈರ್ಮಲ್ಯ, ಕುಡಿಯುವ ನೀರು, ಶೌಚಾಲಯಗಳ ಬಳಕೆ ಇತ್ಯಾದಿಗಳ ಬಗ್ಗೆ 
ಆರೋಗ್ಯ ಶಿಕ್ಷಣವನ್ನು ಕೊಡಲಾಗುತ್ತಿದೆ. 


1994-95ನೇ (ನವೆಂಬರ್‌ 94ರ ಅಂತ್ಯದವರೆಗೆ) ಸಾಲಿನ ಆರೋಗ್ಯ ಕಾರ್ಯಕ್ರಮಗಳ 
ಪ್ರಗತಿ : 


1) ಶಾಲೆಗಳಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ 2580969 
(1, 4 ಮತ್ತು 7ನೇ ತರಗತಿ) 

2) ವೈದ್ಯಕೀಯ ಪರೀಕ್ಷೆ ನಡೆಸಲಾದ ವಿದ್ಯಾರ್ಥಿಗಳ ಸಂಖ್ಯೆ 506391 

3) ನ್ಯೂನತೆಗಳು ಕಂಡುಬಂದ ವಿದ್ಯಾರ್ಥಿಗಳ ಸಂಖ್ಯೆ 27860 


4) ನ್ಯೂನತೆಯುಳ್ಳ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಗಾಗಿ ಭೇಟಿ 
ನೀಡಿದ ಸಂಖ್ಯೆ 23595 


ಲಸಿಕೆ ಮತ್ತು ಚುಚ್ಚುಮದ್ದು ಒದಗಿಸಿದ್ದು : 
1) ಡಿ. ಮತ್ತು ಟಿ. ಲಸಿಕೆಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 441213 
2) ಟಿ.ಟಿ. ಲಸಿಕೆಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 370832 


55 


3) ಶಾಲೆಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನು 

ಚರ್ಚಿಸಿದ ಸಂಖೆ, | 82715 
4) ಶಾಲಾ ಆರೋಗ್ಯ ಕಾರ್ಯಕ್ರಮದಲ್ಲಿ ತರಬೇತಿ 

ಹೊಂದಿದ ಉಪಾಧ್ಯಾಯರುಗಳ ಸಂಖ್ಯೆ 4053 


ರಾಜ್ಯದಲ್ಲಿರುವ 4 ವಿಭಾಗೀಯ ಸಹ ನಿರ್ದೇಶಕರ ಕಾರ್ಯಾಲಯಕ್ಕೆ ಹೊಂದಿಕೊಂಡಿ 
ರುವ ಸಂಚಾರಿ ನೇತ್ರ ಹಾಗೂ ದಂತ ಚಿಕಿತ್ಸಾ ಘಟಕಗಳು ಈ ಕಾರ್ಯಕ್ರಮದಡಿಯಲ್ಲಿ 
ಕಾರ್ಯನಿರ್ವಹಿಸುತ್ತವೆ. 
ಸಂಚಾರಿ ನೇತ್ರ ಹಾಗೂ ದಂತ ಚಿಕಿತ್ಸಾ ಘಟಕಗಳ 1994-95ನೇ ಸಾಲಿನ ಪ್ರಗತಿ : 
(ಏಪ್ರಿಲ್‌ 94ರಿಂದ ನವೆಂಬರ್‌ 94ರ ಅಂತ್ಯದವರೆಗೆ) 


1) ಪ್ರಾಥಮಿಕ ಆರೋಗ್ಯಕೆಂದ್ರಗಳಿಗೆ ಭೇಟಿ ನೀಡಿದ ಸಂಖ್ಯೆ 55 
2) ಭೇಟಿಯಾದ ಶಾಲೆಗಳ ಸಂಖ್ಯೆ 392 
ದಂತ 
1) ಪರೀಕ್ಷಿಸಿದ ವಿದ್ಯಾರ್ಥಿಗಳ ಸಂಖ್ಯೆ (1. 4 ಮತ್ತು 7ನೇ ತರಗತಿ) 31609 
2) ನ್ಯೂನತೆ ಕಂಡುಬಂದ ಸಂಖ್ಯೆ 7423 
3) ಚಿಕಿತ್ಸೆಗಳಿಗೆ ಒಳಗಾದವರ ಸಂಖ್ಯೆ 3352 
ನೇತ್ರ 
1) ಪರೀಕ್ಷಿಸಿದ ವಿದ್ಯಾರ್ಥಿಗಳ ಸಂಖ್ಯೆ 35058 
2) ನ್ಯೂನತೆ ಕಂಡುಬಂದ ವಿದ್ಯಾರ್ಥಿಗಳ ಸಂಖ್ಯೆ 2142 
3) ಚಿಕಿತ್ಸೆಗೆ ಒಳಗಾದವರ ಸಂಖ್ಯೆ 2039 
4) ಕನ್ನಡಕಗಳನ್ನು ಬಳಸಲು ಸಲಹೆ ನೀಡಿದ ವಿದ್ಯಾರ್ಥಿಗಳ ಸಂಖ್ಯೆ 215 
| 5) ಆರೋಗ್ಯ ಸಂಸ್ಥೆ ಗಳಿಗೆ ಕಳುಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆ 1443 
| NE 


ಕ್ಷೇತ್ರಾಧ್ಯಯನ ಮತ್ತು ಪ್ರಾತ್ಯಕ್ಷಿಕ ಘಟಕ 


1994-95ನೇ ಸಾಲಿನಲ್ಲಿ ಅನುಷ್ಠಾನಗೊಳಿಸುವ ಉದ್ದೆ ಶಶಕ್ಕಾಗಿ ಪ್ರಾಥಮಿಕ ಆರೋಗ್ಯ 
ಕೇಂದ್ರ, ಯಲಹಂಕದ ಅಡಿಯಲ್ಲಿ ಬರುವ 18 ಹಳ್ಳಿಗಳಲ್ಲಿ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳ 
ಕಾರ್ಯಕ್ರಮಗಳನ್ನು ಕೈಗೊಳ್ಳ ಲಾಗಿದೆ. 


56 


ಶಾಲಾ ಶಿಕ್ಷಕರ ತರಬೇತಿ. ಪ್ರಾಥಮಿಕ ಆರೋಗ್ಯ 'ಕೇಂದ್ರಗಳ ವೈದ್ಯೇತರ ಸಿಬ್ಬಂದಿ 
ಮೇಲ್ವಿ ಚಾರಣೆ ಮತ್ತು ಮಾರ್ಗದರ್ಶನ ನೀಡುವುದೇ ಅಲ್ಲದೆ ಆರೋಗ್ಯ "ಶಿಕ್ಷಣ ಮತ್ತು 
ಮಾದ್ಯ ಮಕ್ಕೆ ಸಂಬಂಸಿದಂತೆ ತಯಾರಿಸಿದ ಸಾಮಗ್ರಿಗಳ ಕ್ಷೇತ್ರ ಪ್ರಯೋಗ. ಪ್ರಾತ್ಯಕ್ಟಿಕೆ 
ಗಳನ್ನು ಕೈಗೂಂಡಿದ್ದಿತು. 


ವಿದ್ಯಾರ್ಥಿ ಆರೋಗ್ಯ ಶಿಕ್ಷಣ ಘಟಕ 
ಈ ವಿಭಾಗವು ರಾಜ್ಯದ ಎಲ್ಲಾ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಶಿಕ್ಬಕರ ತರಬೇತಿ 


7 ಸ್ಮೈಗಳಲ್ಲ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮಗಳನ್ನು ಯೋಜಿಸಲು, ವ್ಯವಸ್ಥೆ ಗೊಳಿಸಲು ಮತ್ತು 
ಹೊ. ಹಿ: ಸಲು ಜವಾಬ್ದಾರಿಯುತವಾಗಿರುತ್ತದೆ. 


ಈ ವಿಭಾಗವು ಕೆಲವು ಜಿಲ್ಲೆ ಗಳಿಗೆ ಭೇಟಿ ಕೊಟ್ಟು ಆರೋಗ್ಯ ಶಿಕ್ಷಣ ಚಟುವಟಿಕೆಗಳ 
ಮೇಲ್ವಿಚಾರಣೆ ನಡೆಸಿ ಕಾರ್ಯಕ್ರಮದ ಬಗ್ಗೆ ಸೂಕ್ತ ಸೂಚನೆಯನ್ನು ನೀಡಿರುತ್ತಾರೆ. 


ಪೌಷ್ಠಿಕ ಆಹಾರ ಕಾರ್ಯಕ್ರಮಗಳು 


2000 ಇಸವಿಯ ವೇಳೆಗೆ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ರುವ ಸಾಧಾರಣ 
ಹಾಗೂ ತೀವ್ರ ರೀತಿಯ ಅಪೌಷ್ಠಿ ಕತೆಯ ಪ್ರಮಾಣವನ್ನು ಅರ್ಧ ಭಾಗದಷ್ಟು ಕಡಿಮೆ 
ಮಾಡುವುದು ಪೌಷ್ಟಿಕ ಆಹಾರ ಕಾರ್ಯಕ್ರಮದ ಮುಖ್ಯ ಉದ್ದೆ ಶವಾಗಿದೆ. 


ಈ ಕಾರ್ಯಕ್ರಮದ ಇನ್ನಿತರ ನಿರ್ಧಿಷ್ಟ ಗುರಿಗಳೆಂದರೆ : 
1) `ಎ` ಅನ್ನಾಂಗದ ಕೊರತೆ ಮತ್ತು ಇದರಿಂದುಂಟಾಗುವ ಅಂಧತ್ವ ನಿವಾರಣೆ 
2) ಕಡಿಮೆ ತೂಕದಿಂದ ಜನಿಸುವ ಮಕ್ಕಳ ಸಂಖ್ಯೆಯನ್ನು ಕಡಿಮೆ ಮಾಡುವುದು 
3) ಎಲ್ಲೆಡೆ ಅಯೋಡಿನ್‌ಯುಕ್ತ ಉಪ್ಪಿನ ಸೇನೆ | 
4) ಕಬ್ಬಿಣಾಂಶದ ಕೊರತೆಯಿಂದುಂಟಾಗುವ ರಕ್ತಹೀನತೆಯ ನಿವಾರಣೆ 


ಅರ್ಧ ದಶಕದಗುರಿಗಳೆಂದರೆ : 
1) ತೀವ್ರ ರೀತಿಯ ಅಪೌಷ್ಠಿಕತೆಯ ಪ್ರಮಾಣವನ್ನು 1990ರಲ್ಲಿದ್ದ ಪ್ರಮಾಣದ 
ಅರ್ಧ ಭಾಗದಷ್ಟು ಕಡಿಮೆ ಮಾಡುವುದು. 
` 2) ಕಡಿಮೆ ತೂಕದಿಂದ ಜನಿಸುವ ಮಕ್ಕಳ ಸಂಖ್ಯೆಯನ್ನು ಶೇ. 10ರಷ್ಟು ಕಡಿಮೆ 
ಮಾಡುವುದು. 


3) ಕಬ್ಬಿಣಾಂಶದ ಕೊರತೆಯಿಂದುಂಟಾಗುವ ರಕ್ತಹೀನತೆಯನ್ನು ಶೇ. 20ರಷ್ಟು 
ಕಡಿಮೆ ಮಾಡುವುದು. 


57 
F-5 


ನ 


4) 
5) 
6) 


7) 


ಎಲ್ಲೆಡೆ ಅಯೋಡಿನ್‌ಯುಕ್ತ ಉಪ್ಪಿನ ಸೇವನೆ 
`ಬಿಟಾಟ್‌ ಸ್ಟಾಟ್‌' ಗಳ ಸಂಖ್ಯೆಯನ್ನು ಶೇ. 1 ರಷ್ಟು ಕಡಿಮೆ ಮಾಡುವುದು. 


ಶೇ. 50 ತಾಯಂದಿರು ಮಕ್ಕಳಿಗೆ 4-6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ 
ಕುಡಿಸುವುದು ಮತ್ತು ಶೇ. 80ರಷ್ಟು ಮಕ್ಕಳಿಗೆ ಸಕಾಲದಲ್ಲಿ ಸೂಕ್ತ ಪೂರಕ 
ಪೌಷ್ಠಿಕ ಆಹಾರ ಪ ಪ್ರಾರಂಭಿಸುವುದು. 


ಎಲ್ಲಾ ಆಸ್ಪತ್ರೆಗಳು ಮತ್ತು ಪ್ರಸೂತಿ ಕೇಂದ್ರಗಳನ್ನು “ಶಿಶುಮಿತ್ರ' ಸಂಸ್ಥೆ ಗಳನ್ನಾಗಿ 
ಮಾಡುವುದು. 


ಪೌಷ್ಠಿಕ ಆಹಾರ ಕಾರ್ಯಕ್ರಮವು ಈ ಕಾರ್ಯ ಚಟುವಟಿಕೆಗಳನ್ನೊ ಳಗೊಂಡಿರುತ್ತದೆ: 


1) 
2) 
3) 


4) 


5) 


ಸಮಗ್ರ ಬಾಲ ವಿಕಾಸ ಯೋಜನಾ ಕಾರ್ಯಕ್ರಮ 
ರಾಷ್ಟ್ರೀಯ ಅಯೋಡಿನ್‌ ಕೊರತೆ/ಕಾಯಿಲೆಗಳ ನಿವಾರಣೆ 
ಪೌಷ್ಠಿಕ ಆಹಾರ ಶಿಕ್ಷಣ ಕಾರ್ಯಕ್ರಮಗಳು 


ಕೋಲಾರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖಾ ಕಾರ್ಯಕ್ರಮ ಅಭಿವೃದ್ಧಿ ಗೊಳಿ 
ಸುವ ಮುಖಾಂತರ 'ಎ' ಅನ್ನಾಂಗ ಕೊರತೆ ನಿವಾರಣೆ. 


ಪೌಷ್ಠಿಕ ಆಹಾರದ ನಿರಂತರ ಸಮೀಕ್ಷೆ 


ಸಮಗ್ರ ಬಾಲವಿಕಾಸ ಯೋಜನೆ : 
ಈ ಕಾರ್ಯಕ್ರಮದಡಿಯಲ್ಲಿ ಕೆಳಕಂಡ ಸೇವೆಗಳನ್ನು ಒದಗಿಸಲಾಗುತ್ತಿದೆ. 


1) 
2) 
3) 
4) 
5) 
6) 


ಪೂರಕ ಪೌಷ್ಠಿಕ ಆಹಾರ ವಿತರಣೆ 

ರಕ್ಷಣಾ ಚಿಕಿತ್ಸೆ 

ಆರೋಗ್ಯ ತಪಾಸಣೆ 

ಸೂಚಕ ಸೇವೆಗಳು 

ಆರೋಗ್ಯ ಮತ್ತು ಪೌಷ್ಠಿಕ ಆಹಾರ ಶಿಕ್ಷಣ 
ಅನೌಪಚಾರಿಕ ಶಾಲಾಪೂರ್ವ ಶಿಕ್ಷಣ 


ವಲಯ ಮಟ್ಟದ ತರಬೇತಿ ಮತ್ತು ವೈದ್ಯಾಧಿಕಾರಿಗಳ ನಿರಂತರ ಶಿಕ್ಷಣ ತರಬೇತಿ ಶೇ. 
100ರಷ್ಟು ರಕ್ಷಣಾ ಚಿಕಿತ್ಸೆ. ಸೂಚಕ ಸೇವೆಗಳು, ಅಂಗನವಾಡಿ ಕೇಂದ್ರಗಳಲ್ಲಿ ಆರೋಗ್ಯ 
ತಪಾಸಣೆ ಮುಂತಾದವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಸೇವೆಗಳ ಇಲಾಖೆಯ 
ಜವಾಬ್ದಾರಿಯಾಗಿದೆ. 1993-94ನೇ ಸಾಲಿನವರೆಗೆ 166 ತಾಲ್ಲೂ ಕುಗಳಲ್ಲಿ ಸಮಗ್ರ 


58 


ಬಾಲವಿಕಾಸ ಯೋಜನಾ ಕಾರ್ಯಕ್ರಮ ಜಾರಿಯಲ್ಲಿದೆ. ಈಗ 148 ತಾಲ್ಲೂ ಕುಗಳಲ್ಲ ಈ 
ಕಾರ್ಯಕ್ರಮದ ಸಮಗ್ರ ಉಸ್ತುವಾರಿ ನಡೆಯುತ್ತಿದೆ. 


ಸಮಗ್ರ ಬಾಲವಿಕಾಸ ಯೋಜನೆಯ 1994-95ನೇ ಸಾಲಿನ ಸಾಧನೆಗಳು 
(ಸೆಪ್ಟೆಂಬರ್‌ 94ರವರಗೆ) 
।. ವಲಯ ಮಟ್ಟದತರಬೇತಿ : 
ಗುರಿ ಸಾಧನೆ ಶೇಕಡ 
7878 5524 70.12 


ಆರೋಗ್ಯ ತಪಾಸಣೆಗಾಗಿ ಅಂಗನವಾಡಿ ಕೇಂದ್ರಗಳಿಗೆ ವೈದ್ಯಾಧಿಕಾರಿಗಳ ಭೇಟಿ : 


ತ್ರೈಮಾಸಿಕ ಗುರಿ ಸಾಧನೆ ಶೇಕಡ 
ಮೊದಲನೇ ತ್ರೈಮಾಸಿಕ 26735 12330 46.12 
ಎರಡನೇ ತ್ರೈಮಾಸಿಕ 26735 13913 52.04 


2. ಸಮಗ್ರ ಬಾಲವಿಕಾಸ ಸಲಹೆಗಾರರಿಂದ ನಡೆಸಿದ ತರಬೇತಿ ಕಾರ್ಯಕ್ರಮಗಳು 


ನಡೆಸಿದ ತರಬೇತಿ ಪಡೆದ ಸ. ಜಾ. ವಿ. ತರಬೇತಿ ಪಡೆದ 
ತರಬೇತಿಗಳ ವೈದ್ಯಾಧಿಕಾರಿ ಯೋಜನಾಧಿಕಾರಿ ಇತರರ ಸಂಖ್ಯೆ 
ಸಂಖ್ಯೆ ಗಳ ಸಂಖ್ಯೆ ಗಳ ಸಂಖ್ಯೆ 
9 234 34 26 


ತಿ. ಸಮಗ್ರ ಬಾಲವಿಕಾಸ ಯೋಜನೆಯಡಿಯಲ್ಲಿನ ರಕ್ಷಣಾ ಚಿಕಿತ್ಸೆಯ ಪ್ರಗತಿ : 


ಲಸಿಕೆ ಗುರಿ ಸಾಧನೆ ಶೇಕಡ 
1) ಬಿಸಿಜಿ 844726 307366 36.39 
2) ಡಿಪಿಟಿ 844726 268331 ೨೩.11 
3) ಪೋಲಿಯೋ 844726 267295 31.64 
4) ದಢಾರ 844726 257225 30.45 
5) ಟಿಟಿ (ತಾ) 930291 319474 34.34 


59 


2) ರಾಷ್ಟ್ರೀಯ ಅಯೋಡಿನ್‌ ಕೊರತೆ/ಕಾಯಿಲೆ ನಿಯಂತ್ರಣಾ ಕಾರ್ಯಕ್ರಮ: 


ರಾಜ್ಯ ದಲ್ಲಿ ಅಯೋಡಿನ್‌ಕೊರತೆ/ಕಾಯಿಲೆ ನಿಯಂತ್ರಣಾ ಘಟಕವನ್ನು ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದಲ್ಲಿ 1988-89ರಲ್ಲಿ ಶೇ. 100 ರಷ್ಟು 
ಕೇಂದ್ರ ಸರ್ಕಾರದ ಸಹಾಯದಿಂದ ಪ ಪ್ರಾರಂಭಿಸಲಾಯಿತು. 


ಈ ಕಾರ್ಯಕ್ರಮದಡಿಯಲ್ಲಿ ಗಳಗಂಡರೋಗ ಮತ್ತು ಇತರ ಅಯೋಡಿನ್‌ ಕೊರತೆ/ 
ಕಾಯಿಲೆಗಳ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ನಾಲ್ಕು 
ಜಿಲ್ಲೆಗಳನ್ನು ಗಳಗಂಡ ಪೀಡಿತ ಪ್ರದೇಶಗಳೆಂದು "ಪರಿಗಣಿಸ ಲಾಗಿದ್ದು, ಈ ಜಿಲ್ಲೆಗಳಲ್ಲಿ 
ಅಯೋಡಿನ್‌ಯುಕ್ತ ವಲ್ಲದ ಉಪ್ಪಿನ ಮಾರಾಟವನ್ನು ರಾಜ್ಯಪತ್ರದ “ಪ್ರಕಟಣೆ ಮೂಲಕ 
ನಿಷೇಧಿಸಲಾಗಿದೆ ಹಾಗೂ ಒದಗಿಸಲಾಗಿರುವ ಅಯೋಡಿನ್‌ಯುಕ್ತ ಉಪ್ಪಿನ ವಿಶ್ಲೇಷಣೆ 
ನಡೆಸಲಾಗುತ್ತಿದೆ. 


ಅಯೋಡಿನ್‌ಯುಕ್ತ ಉಪ್ಪಿನ ವ್ಯ ವಸ್ಥೆ 


ಉಪು ಮಾರಾಟಗಾರರು ಯಾರಾ ಉಪ್ಪನ್ನೇ ಮಾರಾಟ ಮಾಡುವಂತೆ 
ಉತ್ತೇಜಿಸುವ ಸಲುವಾಗಿ ಅಯೋಡಿನ್‌ಯುಕ್ತ ಉಪ್ಪ ನ್ನು ಕಡಿಮೆ ದರದಲ್ಲಿ ಗಳಗಂಡ ಪೀಡಿತ 
ಜಿಲ್ಲೆಗಳಿಗೆ ಒದಗಿಸುವಂತೆ ಆಹಾರ ಮತ್ತು ನಾಗರೀಕ ಪೂರೈಕೆ ಇಲಾಖೆ ನಿರ್ದೇಶಕರನ್ನು 
ಕೋರಲಾಗಿದೆ. ಅಯೋಡಿನ್‌ಯುಕ್ತ ಉಪ್ಪನ್ನು ಮಾರುವವರ ಮತ್ತು ಕೊಳ್ಳು ವವರ ಒಂದು 
ಸಭೆಯನ್ನು ಚಿಕ್ಕಮಗಳೂರಿನಲ್ಲಿ ನಡೆಸಲಾಯಿತು. ಈ ಸಭೆಯಲ್ಲಿ ಉಪ್ಪಿನ ಉಪ ಆಯುಕ್ತ ರು. 
ಮದ್ರಾಸ್‌ ಮತ್ತು ಯೂನಿಸೆಫ್‌ನ ಪ್ರತಿನಿಧಿಗಳು ಭಾಗವಹಿಸಿದ್ದರು. 


ಗುಣಮಟ್ಟ ನಿಯಂತ್ರಣ : 


ಅಯೋಡಿನ್‌ಯುಕ್ತ ಉಪ್ಪಿನ ಗುಣಮಟ್ಟ ನಿಯಂತ್ರಣದ ಸಲುವಾಗಿ ಪಿ.ಎಫ್‌.ಎ. 
ಅನ್ವಯ ಅಯೋಡಿನ್‌ ಉಪ್ಪಿನ ಮಾದರಿಗಳನ್ನು ಆಹಾರ ನಿರೀಕ್ಷಕರ ಮೂಲಕ ಸಂಗ್ರಹಿಸಿ. 
ಸಾರ್ವಜನಿಕ ಆರೋಗ್ಯ ಸಂಸ್ಥೆ, ಬೆಂಗಳೂರು, ಇಲ್ಲಿಗೆ ಎಕ್ಶೆ ಷಣೆಗಾಗಿ ಕಳುಹಿಸಲಾಗುತ್ತಿದೆ. 


1994ನೇ ಏಪ್ರಿಲ್‌ನಿಂದ 62 ಉಪ್ಪಿನ ಮಾದರಿಗಳನ್ನು ಗಳಗಂಡ ಪೀಡಿತ ಜಿಲ್ಲೆಗಳಿಂದ 
ಸಂಗ್ರಹಿಸಿದ್ದು, ಸಾರ್ವಜನಿಕ ಆರೋಗ್ಯ ಸಂಸ್ಥೆ. ಬೆಂಗಳೂರಿನಲ್ಲಿ ವಿಶ್ಲೆ "ಷಿಸಲಾಗಿದೆ. 


ಯೂನಿಸೆಫ್‌ನಿಂದ ಬಂದಿರುವ ಕ್ಷೇತ್ರ ಪರೀಕ್ಷಕ ಪೆಟ್ಟಿಗೆಗಳನ್ನು ಗಳಗಂಡ ಪೀಡಿತ ನಾಲ್ಕು 
ಜಿಲ್ಲೆಗಳ ಆರೋಗ್ಯ ಕಾರ್ಯಕರ್ತರಿಗೆ ಹಂಚಲಾಗಿದೆ ಮತ್ತು ಈ ಪೆಟ್ಟಿಗೆಗಳ ಸೂಕ್ತ ಬಳಕೆ 
ಬಗ್ಗೆ ಕಾರ್ಯಕರ್ತರಿಗೆ ಒಂದು ದಿನದ ತರಬೇತಿ ನೀಡಲಾಗಿದೆ. 


ಆರೋಗ್ಯ ಕಾರ್ಯಕರ್ತರು ಏಪ್ರಿಲ್‌ 94ರಿಂದ 14003 ಮಾದರಿಗಳನ್ನು ಈ ಪೆಟ್ಟಿಗೆಗಳ 
ಸಹಾಯದಿಂದ ಪರೀಕ್ಷಿಸಿದ್ದಾರೆ. ಇವುಗಳಲ್ಲಿ 10370 ಮಾದರಿಗಳಲ್ಲಿ ಅಯೋಡಿನ್‌ 
ಪ್ರಮಾಣವು 15 ಪಿ.ಎಂ. ಗಿಂತ ಹೆಚ್ಚು ಇದೆಯೆಂದು ಕಂಡುಬಂದಿದೆ. 


60 


ಶೈಕ್ಷಣಿಕ ಚಟುವಟಿಕೆಗಳು : 


ಆಯೋಡಿನ್‌ ಕೊರತೆ : ಕಾಯಿಲೆ ಕುರಿತು 20 ಪ್ರಶ್ನೆಗಳನ್ನುಳ್ಳ 10.000 ಪುಸ್ತಕ 
ಗಳನ್ನು ಕನ್ನಡದಲ್ಲಿ ಮುದ್ರಿಸಿ. ಗಳಗಂಡ ಪೀಡಿತ ಪ್ರದೇಶಗಳಿಗೆ ಹಂಚಲಾಗಿದೆ. ಅಯೋಡಿನ್‌ 
ಕೊರತೆ/ಕಾಯಿಲೆಗಳನ್ನು ಕುರಿತ ಕನ್ನಡದ ಕರಪತ್ರಗಳು ಮುದ್ರಣ ಹಂತದಲ್ಲಿದೆ. 


ಕರ್ನಾಟಕ ರಾಜ್ಯದಲ್ಲಿ ಅಯೋಡಿನ್‌ ಕೊರತೆ/ಕಾಯಿಲೆ ಕುರಿತಂತೆ ಒಂದು ಪುಸ್ತಕವನ್ನು 
ಹೊರತರಲಾಗಿದೆ. 
ಈ ಕಾರ್ಯಕ್ರಮದ ಪ್ರಗತಿ ಪರಿಶೀಲನೆ : 

ಅಯೋಡಿನ್‌ ಕೊರತೆ : ಕಾಯಿಲೆ ನಿಯಂತ್ರಣಾ ಕಾರ್ಯಕ್ರಮದ ಪ್ರಗತಿ ಪರಿಶೀಲನೆಗಾಗಿ 
ಏಳನೇ ರಾಜ್ಯಮಟ್ಟದ ಸಮನ್ವಯ ಸಭೆಯನ್ನು ದಿನಾಂಕ 14-2-94ರಂದುಕರೆಯಲಾಗಿತ್ತು. 
ರಾಜ್ಯಮಟ್ಟದ ಕಾರ್ಯಾಗಾರ : 

ಮಾರ್ಚಿ ತಿಂಗಳಲ್ಲಿ ಅಯೋಡಿನ್‌ ಕೊರತೆ/ಕಾಯಿಲೆಗಳ ಬಗ್ಗೆ ಒಂದು ರಾಜ್ಯ ಮಟ್ಟದ 
ಕಾರ್ಯಾಗಾರ ನಡೆಸಲು ಉದ್ದೇಶಿಸಲಾಗಿದೆ. 


ಅಯೋಡಿನ್‌ ಕೊರತೆ : ಕಾಯಿಲೆಯ ಕಾರ್ಯಕ್ರಮವನ್ನು ಅಭಿವೃದ್ಧಿ ಗೊಳಿಸುವ 
ಸಲುವಾಗಿ ಪ್ರಯೋಗ ಶಾಲೆಯ ಗ್ಲಾಸ್‌ವೇರ್‌ಗಳನ್ನು ಹಾಗೂ ವೈಜ್ಞಾನಿಕ ಸಲಕರಣೆಗಳನ್ನು 
ಭಾರತ ಸರ್ಕಾರವು ಒದಗಿಸಿದೆ. ಒಂದು ಪ್ರಯೋಗಶಾಲಾ ತಂತ್ರಜ್ಞರ ಹಾಗೂ ಪ್ರಯೋಗ 
ಶಾಲೆಯ ಸಹಾಯಕರ ಹುದ್ದೆ ಗಳನ್ನು ಭರ್ತಿ ಮಾಡಲಾಗಿದೆ. 


ತರಬೇತಿ ಕಾರ್ಯಕ್ರಮಗಳು : 
CC ಖುಚ್ಫುಎಎ್ಟ್ಟೂಂಬು ಎಸ ಸಮ ವಯಾ ರಾಮಾಯ 


ಜಿಲ್ಲೆ ತರಬೇತಿ ಪಡೆದ ಆರೋಗ್ಯ ಕಾರ್ಯಕರ್ತರ ಸಂಖ್ಯೆ 
ಚಿಕ್ಕಮಗಳೂರು 475 


ನಾ 


ಕ್ಷೇತ್ರ ಪರೀಕ್ಷಾ ಪೆಟ್ಟಿಗೆಯಿಂದ ಅಯೋಡಿನ್‌ಯುಕ್ತ ಉಪ್ಪಿನ ಅಂಶದ ಪರೀಕ್ಷೆ 


ಲ 


0 5-10 ತೆ 30 ಮತ್ತು ಹೆಚ್ಚು 
EE EE ಎ. ಡಡ... 
800 2833 4123 6247 


01 


ಪಿ.ಎಫ್‌.ಎ. ಅನ್ವಯ ಉಪ್ಪಿನ ವಿಶ್ಲೇಷಣೆ : 


ವಿಶ್ಲೇಷಿಸಿದ ಉಪ್ಪಿನ ಅಗತ್ಯ ಪ್ರಮಾಣ ಅಗತ್ಯ ಪ್ರಮಾಣ 
ಮಾದರಿ ಸಂಖ್ಯೆ ದಲ್ಲಿ ಇದ್ದದ್ದು ದಲ್ಲಿ ಇಲ್ಲದವು 
62 57 5 


(ಡಿಸೆಂಬರ್‌ 94ರವರೆಗೆ) ಸ 


ಅಯವ್ಯಯ ವಿವರಣೆ : 
ವರ್ಷ ಕೇಂದ್ರ ಸರ್ಕಾರದಿಂದ ಖರ್ಚು 
ಮಂಜೂರಾತಿ 
eA ಹ ತ 1 
1994-95 2.10 ಲಕ್ಷ 1.43.827 


(ಡಿಸೆಂಬರ್‌ 94ರ ವರೆಗೆ) 
ತಾತಾ ಹಾಮಾನಾ ETI SL BE ERE SEES 
3) ತರಬೇತಿ ಒಳಗೊಂಡಂತೆ ಪೌಷ್ಠಿಕ ಆಹಾರ ಶಿಕ್ಷಣ ಚಟುವಟಿಕೆಗಳು : 

ಬಿಜಾಪುರ, ಚಿತ್ರದುರ್ಗ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಜಿಲ್ಲಾ ಆರೋಗ್ಯ 
ಶಿಕ್ಷಣಾಧಿಕಾರಿಗಳು. ಉಪ ಆರೋಗ್ಯ ಶಿಕ್ಷಣಾಧಿಕಾರಿಗಳು. ಜಿಲ್ಲಾ ಶುಶ್ರೂಷಣಾ 
ಮೇಲ್ವಿಚಾರಕರು, ಕ್ಷೇತ್ರ ಆರೋಗ್ಯ ಶಿಕ್ಷಕರು. ಹಿರಿಯ ಆರೋಗ್ಯ ಸಹಾಯಕಿಯವರುಗಳಿಗೆ 
ಪ್ಲಿಫ್‌ ಪುಸ್ತಕವನ್ನು ಬಳಸುವ ಬಗ್ಗೆ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಒಟ್ಟು 
224 ಆರೋಗ್ಯ ಕಾರ್ಯಕರ್ತರು ತರಬೇತಿ ಪಡೆದರು. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರಗಳು, ಸಾರ್ವಜನಿಕ ಸಹಕಾರ 
ಮತ್ತು ಮಕ್ಕಳ ಅಭಿವೃದ್ಧಿಯ ರಾಷ್ಟ್ರೀಯ ಸಂಸ್ಥೆ, ಸಮಗ್ರ ಬಾಲವಿಕಾಸ ಯೋಜನಾ 
ಸಲಹೆಗಾರರು ನಡೆಸುವ ತರಬೇತಿ ಕಾರ್ಯಕ್ರಮಗಳಲ್ಲಿ ಪೌಷ್ಮಿಕ ಆಹಾರ ವಿಭಾಗವು 
ಭಾಗವಹಿಸಿದ್ದಿ ತು. ಹಸಿರುಸೊಪು ಕುರಿತಂತೆ ಕನ್ನಡದಲ್ಲಿ 10.000 ಭಿತ್ತಿ ಪತ್ರಗಳು, 20.000 
ಮಡಿಕೆ ಪತ್ರಗಳು ಮತ್ತು 40.000 ಕರಪತ್ರಗಳನ್ನು ಮುದ್ರಿಸಿ ಎಲ್ಲಾ ಜಿಲ್ಲೆಗಳಿಗೆ ಮತ್ತು 
ಇಲಾಖೆಯ ಬೋಧನಾ ಸಂಸ್ಥೆಗಳಿಗೆ ಕ್ಷೇತ್ರಮಟ್ಟದ ಆರೋಗ್ಯ ಸಂಸ್ಥೆಗಳಿಗೆ ತಲುಪಿಸುವ 
ಸಲುವಾಗಿ ಹಂಚಲಾಗಿದೆ. 


ತಾಯಿ ಹಾಲಿನ ಪ್ರಾಮುಖ್ಯತೆ. ಮಗುವಿನ ಆಹಾರ ಕುರಿತ ಒಂದು ಕರಪತ್ರ, ಒಂದು 
ಮಡಿಕೆ ಪತ್ರ. ಒಂದು ಭಿತ್ತಿ ಪತ್ರ, ಒಂದು ಕಾರ್ಡು ಮುದ್ರಣ ಹಂತದಲ್ಲಿದೆ. 


62 


ಪೌಷ್ಠಿಕ ಆಹಾರ ಶಿಕ್ಷ ಣ ಮತ್ತು ಪ್ರಾತ್ಯಕ್ಷಿ ಕ ಘಟಕಗಳು 

ಬೆಂಗಳೂರು ಗ್ರಾಮಾಂತರ. ಶಿವಮೊಗ್ಗ, ಕೋಲಾರ, ಚಿತ್ರದುರ್ಗ ಮತ್ತು ತುಮಕೂರುಗಳಲ್ಲಿ 
ಕಾರ್ಯ ನಿರ್ವಹಿಸುತ್ತಿರುವ ಪೌಷ್ಠಿಕ ಆಹಾರ ಶಿಕ್ಷಣ ಮತ್ತು ಪ್ರಾತ್ಯಕ್ಷಿಕ ಘಟಕಗಳ ಪ್ರಗತಿ 
ಕೆಳಕಂಡಂತಿದೆ. 


ಪೌಷ್ಠಿಕ ಆಹಾರ ಗುಂಪು ಸಭೆ ವಸ್ತು ಪ್ರದರ್ಶನ ಚಲನಚಿತ್ರ 
ಪ್ರಾತ್ಯಕ್ಷಿಕೆಗಳು ಪ್ರದರ್ಶನ 
249 404 260 58 
ಪಾಷ್ಠಿಕ ಆಹಾರ ಶಿಕ್ಷಣ: 
ಅಯವ್ಯಯ ವಿವರ 
ವರ್ಷ ಮಂಜೂರಾದ ಖರ್ಚು- ಲಕ್ಷಗಳಲ್ಲಿ 
ಹಣ ಲಕ್ಷಗಳಲ್ಲಿ 
1994-95 1.00 ಶಿಕ್ಷಣ ಸಾಮಗ್ರಿಗಳ ಮುದ್ರಣ 


ಕ್ಕಾಗಿ ಟೆಂಡರ್‌ ಕರೆಯಲಾಗಿದೆ. 


4) ಕೋಲಾರ ಜಿಲ್ಲೆಯಲ್ಲಿ ತೋಟಗಾರಿಕೆ ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ 
"ಎ' ಅನ್ನಾಂಗ ಕೊರತೆ ನಿವಾರಣಾಕಾರ್ಯಕ್ರಮ : 


ಕೋಲಾರ ಜಿಲ್ಲೆಯಲ್ಲಿ ತೋಟಗಾರಿಕೆ ಅಭಿವೃದ್ಧಿ ಹಾಗೂ ಪೌಷ್ಠಿಕ ಆಹಾರ ಶಿಕ್ಷಣ 
ಕಾರ್ಯಕ್ರಮದ ಮೂಲಕ 'ಎ' ಅನ್ನಾಂಗ ಕೊರತೆ ನಿವಾರಣೆಗಾಗಿ ಒಂದು ಪ್ರಾಯೋಗಿಕ 
ಅಧ್ಯಯನ ಕಾರ್ಯಕ್ರಮ ಹಮ್ಮಿಕೊಳ್ಳ ಲಾಗಿದೆ. ಈ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಸಂಬಂಧಪಟ್ಟ 
ಅಧಿಕಾರಿಗಳು/ನೌಕರರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡುವ ಉದ್ದೇಶದಿಂದ 
ರಾಜ್ಯಮಟ್ಟದಲ್ಲಿ ಒಂದು. ಜಿಲ್ಲಾ ಮಟ್ಟದ ಸಭೆ ಒಂದು, ಹಾಗೂ ತಾಲ್ಲೂಕು ಮಟ್ಟದಲ್ಲಿ 
ಎರಡು ಸಭೆಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ 
ಕೋಲಾರ ಜಿಲ್ಲೆಯ 11 ತಾಲ್ಲೂಕುಗಳಲ್ಲಿ 110 ಹಳ್ಳಿಗಳನ್ನು ಆಯ್ಕೆ ಮಾಡಲಾಗಿದೆ. ಶಾಲಾ 
ಪೂರ್ವ ಮಕ್ಕಳಲ್ಲಿ 'ಎ' ಅನ್ನಾಂಗ ಕೊರತೆಯ ಪ್ರಮಾಣವನ್ನು ತಿಳಿಯಲು ಮತ್ತು ಕೆ.ಎ.ಪಿ. 
ಬಗ್ಗೆ ತಿಳಿಯಲು ಪ್ರಾರಂಭಿಕ ಸಮೀಕ್ಷೆಯನ್ನು ನಡೆಸಲಾಗುವುದು ಹಾಗೂ ಜಿಲ್ಲಾ ಮಟ್ಟ/ 
ತಾಲ್ಲೂಕು ಮಟ್ಟ/ ಗ್ರಾಮ ಮಟ್ಟದಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ವ್ಯವಸ್ಥೆ 
ಮಾಡಲಾಗುವುದು. 


63 


5) ರಾಷ್ಟ್ರಿ ಯ ಪೌಷ್ಠಿ ಕ ಆಹಾರ ಸಮೀಕ್ಷಾ ತಂಡದಿಂದ ಆಹಾರ ಸಮೀಕ್ಷೆ ದ 


ರಾಷ್ಟ್ರ! ಹ ಪೌಷ್ಠಿಕ ಆಹಾರ ಸಮೀಕ್ಷಾ ತಂಡವು ಎನ್‌.ಸಿ.ಎ.ಇ.ಆರ್‌. ಸಮೀಕ್ಷೆಯನ್ನು 
ಉಗ! ಕೋಲಾರ, ಬಳ್ಳಾರಿ. ಬೀದರ್‌, ತುಮಕೂರು, ಶಿವಮೊಗ್ಗ. ಕೊಡಗು. ದಕ್ಷಿಣ 
ಕನ್ನಡ. ಚಿತ್ರದುರ್ಗ ಜಿಲ್ಲೆ ಗಳಲ್ಲಿ ನಡೆಸಿದೆ. 


ಬೆಂಗಳೂರು ನಗರದ ಕೊಳಚೆ ಪ್ರದೇಶಗಳಲ್ಲಿ ಸಹ ಸಮೀಕ್ಷೆಯನ್ನು ನಡೆಸಲಾಗಿದೆ. 


ಮಾನಸಿಕ ಆರೋಗ್ಯ ಕಾರ್ಯಕ್ರಮ 


ರಾಜ್ಯದಲ್ಲಿ ಮಾನಸಿಕ ಆರೋಗ್ಯ ವಾಣಹೌಹ್‌ರ್‌ ಅನುಷ್ಕಾ ನಗೊಳಿಸಲು 
ಪ್ರಾರಂಭಿಕವಾಗಿ ಬಳ್ಳಾರಿ ಜಿಲ್ಲೆಯನ್ನು ಆಯ್ಕೆ ಮಾಡಿ, ಈ ಕಾರ್ಯಕ್ರಮವನ್ನು 1985- 
86ರಲ್ಲಿ ಅನುಷ್ಕಾ ನಗೊಳಿಸಲಾಯಿತು. ಈಗ ತ ಕಾರ್ಯಕ್ರಮವನ್ನು ಇತರ 6 ಜಿಲ್ಲೆಗಳಿಗೆ 
ಅಂದರೆ; ವಿಜಾಪುರ. ಚಿತ್ರದುರ್ಗ, ಕೋಲಾರ. ದಕ್ಷಿಣ ಕನ್ನಡ. ಧಾರವಾಡ ಹಾಗೂ 
ಚಿಕ್ಕಮಗಳೂರು ಜಿಲ್ಲೆಗಳಿಗೆ ವಿಸ್ತರಿಸಲಾಗಿದೆ. 


ಶುಶ್ರೂಷಾ ಕಾರ್ಯಕ್ರಮ 
ರಾಜ್ಯ ದ ಎಲ್ಲಾ ನಾಗರೀಕರಿಗೂ ಆರು ತಿಂಗಳಿಗೊಮ್ಮೆ ಉಚಿತ ವೈ ದೃಕೀಯ ತಪಾಸಣೆ 
ಅವಕಾಶವನ್ನು ಒದಗಿಸಿಕೊಡುವುದು ಈ ಕಾರ್ಯಕ್ರಮದ ಉದ್ದೆ *ತವಾಗಿರುತ್ತ ದೆ. 


ಈ ಉಚಿತ ವೈದ್ಯಕೀಯ ತಪಾಸಣೆಯಲ್ಲಿ ರಾಜ್ಯದಲ್ಲಿನ ಪ್ರತಿಯೊಬ್ಬ ಪ್ರಜೆಗೂ 
ಅದರಲ್ಲೂ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಹೆಚ್ಚಾಗಿ ವಾಸಿಸುವ 
ಪ್ರದೇಶ, ಕೊಳಚೆ ಪ್ರದೇಶ ಮತ್ತು ಆರ್ಥಿಕವಾಗಿ ಹಿಂದುಳಿದವರು ವಾಸಿಸುವ ಪ್ರದೇಶಗಳಲ್ಲಿ 
ಸಂಪೂರ್ಣ ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ್ಳುವ ಅವಕಾಶವನ್ನು ಕಲ್ಪಿಸುವುದು ಈ 
ಯೋಜನೆಯ ಉದ್ದೇಶವಾಗಿರುತ್ತದೆ. 


ಈ ವೈದ್ಯಕೀಯ ತಪಾಸಣೆಯಲ್ಲಿ ಕೆಳಗೆ ತಿಳಿಸಿರುವ ಪರೀಕ್ಷೆಗಳನ್ನು ಒಳಪಡಿಸಲಾಗಿದೆ. 


1) ಭೌತಿಕ ಪರೀಕ್ಷೆ - ನಾಡಿ ಮಿಡಿತ.ರಕ್ತದ ಒತ್ತಡ, ಕಣ್ಣು ಕಿವಿ ಮೂಗು. 
ಹಲ್ಲು, ನಾಲಿಗೆ, ಚರ್ಮದರೋಗಗಳು 
ನ್ಯೂನತೆಗಳು ಇತ್ಯಾದಿ 


2) ದೇಹಕ್ಕೆ ಸಂಬಂಧಿಸಿದ ಪರೀಕ್ಷೆ - ಅದರಲ್ಲಿ ಹೃದಯ ಪರೀಕ್ಷೆ. ಶ್ವಾಸಕೋಶ ಪರೀಕ್ಷೆ, 
ನಾಡಿ ಪರೀಕ್ಷೆ. ಉದರ ಪರೀಕ್ಷೆ. ಇತ್ಕಾದಿ ಹಾಗೂ 


3) ಸರಳ ಪ್ರಯೋಗ ಶಾಲಾ ಪರೀಕ್ಷೆ - ಮಲ, ಮೂತ್ರ. ರಕ್ತ, ಇತ್ಯಾದಿ. 


04 


ಕಾಯಿಲೆ ಹಾಗೂ ನ್ಯೂನತೆಗಳನ್ನು ಪ್ರಾರಂಭದ ಹಂತದಲ್ಲಿಯೇ ತಿಳಿಯಲು ಮೇಲ್ಲ 
ಪರೀಕ್ಷೆಗಳನ್ನು ನಡೆಸ ಲಾಗುವುದು. 


ಈ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಜಿಲ್ಲಾಮಟ್ಟದ ಸಮಿತಿ 
ಯನ್ನು ರಚಿಸಲಾಗಿದ್ದು. ಇದರಲ್ಲಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಅಧ್ಯ ಕ್ಷ ರಾಗಿದ್ದು. 
ಇತರ 9 ಜನ ಸದಸ್ಯರುಗಳು ಇರುತ್ತಾರೆ. 


ಈ ಯೋಜನೆಯ ಪ್ರಕಾರ ಆರೋಗ್ಯ ತಪಾಸಣೆಯ ಕಾಲದಲ್ಲಿ ಪರೀಕ್ಷಿಸಿದವರಲ್ಲಿ 
ಯಾರಿಗಾದರೂ ಹೆಚ್ಚಿನ ಪರೀಕ್ಷೆ ಹಾಗೂ ಚಿಕಿತ್ಸೆ ಏನಾದರೂ ಬೇಕಾಗಿ ಕಂಡುಬಂದಲ್ಲಿ, 
ಅಂತಹವರುಗಳನ್ನು ಸೌಕರ್ಯವಿರುವ ಸೂಕ್ತ ಆಸ್ಪತ್ರೆಗಳಿಗೆ ಕಳುಹಿಸಿ ಕೊಡಲಾಗುತ್ತ ಅ 


ಇಂತಹ ಸ್ಥಳಗಳಿಗೆ ಹೋಗಿ ಬರಲು ತಗಲುವ ಸಾರಿಗೆ ವೆಚ್ಚ ವನ್ನು ಆರ್ಥಿಕವಾಗಿ 
ಅಶಕ್ಕರಾದ ರೋಗಿ ಹಾಗೂ ರೋಗಿಯ ಒಬ್ಬ ಸಂಗಾತಿಗೆ ವಿತರಣೆ ಮಾಡಲಾಗುತ್ತ ದ್ರೆ. 


ಈ ಯೋಜನೆಯನ್ನು ಜಾರಿಗೆ ತರುವುದಕ್ಕಾಗಿ 1994- -95ನೇ ಸಾಲಿಗೆ ಒಂದು ಕೋಟಿ 
ರೂ. ಗಳನ್ನು ನಿಗಧಿಗೊಳಿಸಲಾಗಿದೆ. ಈ ಹಣದಲ್ಲಿ ಡಿಸೆಂಬರ್‌ 94ರ ಅಂತ್ಯ ದವರೆಗೆ 4.35 
ಲಕ್ಷ ರೂ.ಗಳನ್ನು ವೆಚ್ಚ ಮಾಡಲಾಗಿದೆ. 


1994-95ರ ಏಪ್ರಿಲ್‌ ತಿಂಗಳಿಂದ 1994ರ ಡಿಸೆಂಬರ್‌ ತಿಂಗಳ ಅಂತ್ಯದವರೆಗೆ 
ಸಾಧಿಸಲಾದ ಪ್ರಗತಿಯು ಈ ಕೆಳಕಂಡಂತೆ ಇರುತ್ತದೆ. 


ವೈದ್ಯಕೀಯ ದೊಡ್ಡ ಆಸ್ಪತ್ರೆಗಳಿಗೆ ವಿಶೇಷ ವೈದ್ಯಕೀಯ 
ಪಾಸಣೆ ಹೊಂದಿರುವವರ ಕಳುಹಿಸಿದ ಪ್ರಕರಣಗಳ ಸಂಸ್ಥೆ ಗಳಿಗೆ "ಕಳುಹಿಸಿದ 
ಸಂಖ್ಯೆ ಸಂಖ್ಯೆ “ಪ್ರಕರಣಗಳು 
ತೋ ಸಾ ಹಾಗಾ ಹಾಹಾ ಣಾಣಾರಾ ಘಾ ಘಾ): 
2.17.667 8,516 1,266 


ಲಸಿಕಾ ಸಂಸ್ಥೆ, ಬೆಳಗಾಂ 
ಹುಚ್ಚುನಾಯಿ ಕಡಿತದ ವಿರುದ್ಧದ Ri ತಯಾರಿಸುವುದು (ಬಿ.ಪಿ.ಎಲ್‌. ಇನ್‌- 
ಅಕ್ಸಿವೇಟೆಡ್‌) ಈ ಸಂಸ್ಥೆಯ ಜವಾಬ್ದಾ ರಿಯಾಗಿರುತ್ತದೆ ಮತ್ತು ಲಸಿಕೆಯನ್ನು ಕರ್ನಾಟಕ 
ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪ (ತ್ರೆಗಳಿಗೂ ಮತ್ತು ಸ್ಥಾನಿಕ ಆರೋಗ್ಯ ಮತ್ತು ವೈದ್ಯಕೀಯ 
ಆಸ ತ್ರೆಗಳಿಗೂ ಹಾಗೂ ರಿಜಿಸ್ಟರ್ಡ್‌ ವೈದ್ಯಕೀಯ ವೃತ್ತಿ 'ಗಾರರಿಗೆ ಕೂಡ ಪೂರೈ ಸಲಾಗುವುದು. 
ಇದಲ್ಲದೆ. ಭಾರತ ಸರ್ಕಾರದವರು ಒದಗಿಸುವ ಯುಖ.ಪಿ. ಲಸಿಕೆಗಳನ್ನು ಸಂಗ್ರಹಿಸುವುದು 
ಮತ್ತು ಬೆಳಗಾವಿ, ಗುಲ್ಬರ್ಗಾ ವಿಭಾಗಗಳ 8 ಜಿಲ್ಲೆಗಳಿಗೆ ಮತ್ತು ಬೆಂಗಳೂರು ವಿಭಾಗದ 


65 


ಚಿತ್ರದುರ್ಗ ಜಿಲ್ಲೆಗೆ ಪೂರೈ ಸುವುದು. ಬೇರೆ ಬೇರೆ ವೈದ್ಯಕೀಯ ಸಂಸ್ಥೆ ಗಳಿಂದ ಬರುವ 
ವೈದ್ಯಕೀಯ ವಿದ್ಯಾರ್ಥಿಗಳು. ಆರೋಗ್ಯ ನಿರೀಕ್ಷಕರ ತರಬೇತಿ ಹೊಂದುತ್ತಿರುವವರು. ಜಿಲ್ಲಾ 
ಆಸ್ಪತ್ರೆಗಳ ಸಹಾಯಕ ದಾದಿಯರು ಮತ್ತು ಸ್ಟಾಫ್‌ ನರ್ಸ್‌ ಮೊದಲಾದವರಿಗೆ ಹುಚ್ಚುನಾಯಿ 
ಕಡಿತದ ವಿರುದ್ಧದ ಲಸಿಕೆಯ ತಯಾರಿಕೆಯ ಪರೀಕ್ಷೆ ಹಾಗೂ ಚಿಕಿತ್ಸೆಯ ವಿಧಾನದ ಬ 
ತರಬೇತಿ ನಿರೂಪಣೆ ನೀಡಲಾಗುವುದು. ಜಿಲ್ಲಾ ಆಸ್ಪತ್ರೆ. ಬೆಳಗಾವಿ. ಇಲ್ಲಿಂದ ಕಳುಹಿಸಲ್ಪಡುವ 
ಐ.ವಿ. ದ್ರಾವಣವನ್ನು ಸೂಕ್ಷ್ಮ ಕ್ರಿಮಿ ರಹಿತವಾಗಿರುವುದನ್ನು ಕಂಡುಹಿಡಿಯುವ ಬಗ್ಗೆ 
ಪರೀಕ್ಷಿಸುವುದು. 


ಈ ಸಂಸ್ಥೆಯು ಶಿವಮೊಗ್ಗೆಯ ಸೂಕ್ಷ್ಮಾಣು ಜೀವಿ ಪ್ರಯೋಗಾಲಯದ ಕೆ.ಎಫ್‌.ಡಿ. ಲಸಿಕೆ 
ತಯಾರಿಕಾ ಘಟಕವು ತಯಾರಿಸಿದ ಕೆ. ಎಫ್‌. ಡಿ. ಲಸಿಕೆಯ ಗುಣ ನಿಯಂತ್ರಣ ಪರೀಕ್ಷೆಯನ್ನೂ 
ಸಹ ಕೈಗೊಳ್ಳಲಾಗುತ್ತದೆ. 


1994-95ನೇ ಸಾಲಿನಗುರಿಯು 25.00.000 ಎಂ. ಎಲ್‌. ಗಳಾಗಿದ್ದು. 1994ರ 
ಡಿಸೆಂಬರ್‌ ಅಂತ್ಯ ದವರೆಗೆ 24,05,240 ಎಂ.ಎಲ್‌. ಗಳಷ್ಟು ಹುಚ್ಚು ನಾಯಿ ಕಡಿತದ ವಿರುದ್ಧ 
ಲಸಿಕೆಯನ್ನು ಹ, ಇದು ವಾರ್ಷಿಕ ರ ಶೇಕಡ 96ರಷ್ಟು ಇರುತ್ತದೆ. 


1994-95ರ ಸಾಲಿನ ಅಯವ್ಯಯ ಮತ್ತು ವೆಚ್ಚ (ರೂ. ಗಳಲ್ಲಿ) 
———————————————————————————————— 
ಅಯವ್ಯಯ ವೆಚ್ಚ 
ವರ್ಷ ಯೋಜನೆ ಯೋಜನೇತರ ಯೋಜನೆ ಯೋಜನೇತರ 


ಮ 


1994-95 52,000-00 383.54.000-00 43.958-00 46.12,799-00 


ಹಾಗಾಗ) ಘರಾ ಾಾಘಾಘಾಉೂಗ4ೊಗಗಾಘ ಘ/ೂಗಾಗಾಗಾತಾತಾ ಯ ತ ಅ ಅಆ] 


ಸಾರ್ವಜನಿಕ ಆರೋಗ್ಯ ಸಂಸ್ಥೆ, ಬೆಂಗಳೂರು 


ಸಾರ್ವಜನಿಕ ಆರೋಗ್ಯ ಸಂಸ್ಥೆಯು ರಾಜ್ಯ ಮಟ್ಟ ದ ಪ್ರಯೋಗಶಾಲೆಯಾಗಿದ್ದು. ಈ 
ಕೆಳಕಂಡ ಮುಖ್ಯ ವಿಭಾಗಗಳನ್ನು ಹೊಂದಿದ್ದು, ಅದರ ಚಟುವಟಿಕೆಗಳು 1994- 95ರಲ್ಲಿ ಈ 
ರೀತಿ ಇದೆ. 


1) ಕಾಲರಾ ನಿರೋಧ ಲಸಿಕೆ ತಯಾರಿಕೆ ಮತ್ತು ಆರೋಗ್ಯ ಮತ್ತು ವೈ ದೃಕೀಯ 
ಸಂಸ್ಥೆ ಗಳಿಗೆ ಸರಬರಾಜು 


2) ನಿಬ್ರಿಯೋ ಕಾಲರಾ ತಪಾಸಣೆಯಲ್ಲಿ ಸೂಕ್ಷ್ಮಾಣುಗಳ ಪರೀಕ್ಷೆ 


3) ಆಹಾರ ಕಲಬೆರಕೆ ನಿಯಂತ್ರಣ ಕಾಯಿದೆ ಅಡಿಯಲ್ಲಿ ಆಹಾರ ನಮೂನೆಯ 
ಪರೀಕ್ಷೆ 


06 


4) 
5) 


6) 


7) 


8) 


9) 
10) 


11) 


ಅಬಕಾರಿ ಇಲಾಖೆಯಿಂದ ಬರುವ ರಕ್ತ. ಮೂತ್ರದಲ್ಲಿ ಮಧ್ಯಸಾರದ ಪರೀಕ್ಷೆ. 
ಆಹಾರ ಕಲಬೆರಕೆ ನಿಯಂತ್ರಣ ಕಾಯಿದೆ ಅಡಿಯಲ್ಲಿ ಆಹಾರ ನಮೂನೆಗಳ 
ಗುಣಮಟ್ಟದ ಪರೀಕ್ಷೆ. 

ಆಹಾರ ಕಲಬೆರಕೆ ನಿಯಂತ್ರಣ ಕಾಯಿದೆ ಅನುಷ್ಠಾನಕ್ಕೆ ಸಂಬಂಧಿಸಿದ 
ಚಟುವಟಿಕೆಗಳು. 

ಕುಡಿಯುವ ನೀರಿನ ರಾಸಾಯನಿಕ ಪರೀಕ್ಷೆ ಹಾಗೂ ಜಲಮಾಲಿನ್ಯ ಮತ್ತು 


ವಾಯುಮಾಲಿನ್ಯ ನಿಯಂತ್ರಣ ಕಾಯಿದೆಯಲ್ಲಿ ಬರುವ, ಕಾರ್ಲಾನೆಯಿಂದ 
ಹೊರ ಚೆಲ್ಲಿದ ಜಲ ಮತ್ತು ಅನಿಲಗಳ ಪರೀಕ್ಷೆ. 


ಅಬಕಾರಿ ಇಲಾಖೆಯಿಂದ ಸಾರ್ವಜನಿಕ ಹಂಚಿಕೆಗೆ ನಿಗಧಿಪಡಿಸಿದ ಮಾದಕ 
ಪಾನೀಯಗಳ ಗುಣಮಟ್ಟದ ಪರೀಕ್ಷೆ. 


ಉದ್ದೀಪನ ಮಾದಕ ಪಾನೀಯ ಮತ್ತು ಉದ್ದೀಪನ ಔಷಧಿಗಳ ಪರೀಕ್ಷೆ. 
ರಾಷ್ಟ್ರೀಯ ಮಲೇರಿಯಾ ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ಬಳಸುವ 
ಕೀಟನಾಶಕಗಳ ಗುಣಮಟ್ಟದ ಪರೀಕ್ಷೆ. 

ಆಸ್ಪತ್ರೆಗಳಲ್ಲಿ ಆರೋಗ್ಯ ಕೇಂದ್ರಗಳಲ್ಲಿ ಹಾಗೂ ವೈದ್ಯಕೀಯ ಸಂಸ್ಥೆಗಳಲ್ಲಿ 
ಉಪಯೋಗಿಸುವ ರಕ್ತನಾಳದಲ್ಲಿ ಕೊಡುವ ದ್ರವದ ಗುಣಮಟ್ಟದ ಪರೀಕ್ಷೆ. 


ಮೇಲಿನ ಚಟುವಟಿಕೆಗಳಿಗಾಗಿ ಸಾರ್ವಜನಿಕ ಆರೋಗ್ಯ ಸಂಸ್ಥೆಯಲ್ಲಿ ಈ ಕೆಳಕಂಡ 
ವಿಭಾಗಗಳು ಕೆಲಸ ಮಾಡುತ್ತಿವೆ. 


1) 
2) 
3) 
4) 
5) 


6) 
7) 


8) 


ಜಾ ಧಾರಾಕಾರ ಕಾರಾರ್‌ 


ಸೂಕ್ಷ್ಮಾಣು ವಿಭಾಗ 

ರಾಸಾಯನಿಕ ಪರೀಕ್ಷಕರ ವಿಭಾಗ 

ರಾಜ್ಯ ಆಹಾರ ಪ್ರಯೋಗಾಲಯ 

ರಾಜ್ಯ ಜಲ ವಿಶ್ಲೇಷಣಾ ಪ್ರಯೋಗಾಲಯ 


ವಿಭಾಗೀಯ ಸಾರ್ವಜನಿಕ ವಿಶ್ಲೇಷಕರ ಹಾಗೂ ಪ್ರಾದೇಶಿಕ ಸಹಾಯಕ 
ರಾಸಾಯನಿಕ ಪರೀಕ್ಷಕರ ವಿಭಾಗ. 


ಕೀಟನಾಶಕಗಳ ಪ್ರಯೋಗಾಲಯ | 
ರಕ್ತನಾಳದಲ್ಲಿ ಕೊಡುವ ಅಂತರ್ನಾಳ ದ್ರವದ ಗುಣಮಟ್ಟದ ನಿಯಂತ್ರಣ ವಿಭಾಗ 
ಹಿರಿಯ ಪ್ರಯೋಗಾಲಯ ತಂತ್ರಜ್ಞರ ತರಬೇತಿ ವಿಭಾಗ. 


67 


1994-95ನೇ ಸಾಲಿನ (ಡಿಸೆಂಬರ್‌ 94 ಅಂತ್ಯದವರೆಗೆ) ಸಾರ್ವಜನಿಕ ಆರೋಗ್ಯ ಸಂಸ್ಥೆ ಶಿ 
ಬೆಂಗಳೂರು. ಇದರ ಸಾಧನೆ ಈ ಕೆಳಕಂಡಂತಿವೆ. 


1) ಸೂಕ್ಷ್ಮಾಣು ವಿಭಾಗ : 


3) 


4) 


5) 


6) 


7) 


ಕಾಲರಾ ನಿರೋಧ ಲ್ಲಸಿಕೆ ತಯಾರಿಸಿದ್ದು 48.630 ಎಂ.ಎಲ್‌ 
ವಿಷಮಶೀತಜ್ವರ ನಿರೋಧಕ ಲಸಿಕೆ 23.000 ಎಂ.ಎಲ್‌ 
ಜಲವಿಶ್ಲೇಷಣೆ | 1.0153 
ಕಾಲರಾ ತಪಾಸಣೆಗಾಗಿ ಬರುವ ನಮೂನೆಗಳ ವಿಶ್ಲೇಷಣೆ 1.140 
ಇತರೆ ವಿಶ್ಲೇಷಣೆ ತೆ 
ರಾಸಾಯನಿಕ ಪರೀಕ್ಷಕರ ವಿಭಾಗ : 

ಮದ್ಯಸಾರದಿಂದ ಕೂಡಿದ ಔಷಧಿಗಳ ವಿಶ್ಲೇಷಣೆ 190 
ಇತರೆ ಸಂಸ್ಥೆ ಗಳಿಂದ ಪಡೆದ ಮಾದರಿಗಳು 23 


ಲೋಕಾಯುಕ್ತರಿಂದ ಲಂಚ ನಿರೋಧ 


'ಕಾಯಿದೆಯಡಿಯಲ್ಲಿನ ನಮೂನೆಗಳ ತಪಾಸಣೆ 156 


ರಾಜ್ಯ ಆಹಾರ ವಿಶ್ಲೇಷಣಾ ವಿಭಾಗ : 
1954ರ ಆಹಾರ ಕಲಬೆರಕೆ ನಿಯಂತ್ರಣ ಕಾಯಿದೆಯ 
ಅಡಿಯಲ್ಲಿ ವಿಶ್ಲೇಷಿಸಿದ ನಮೂನೆಗಳು 1.023 


ವಿಭಾಗೀಯ ಆಹಾರ ಪ್ರಯೋಗಾಲಯ : 
ವಿಶ್ಲೇಷಣೆ ಮಾಡಿರುವ ಮಾದರಿಗಳ ಸಂಖ್ಯೆ 224 


ರಾಜ್ಯ ಜಲ ವಿಶ್ಲೇಷಣಾ ಪ್ರಯೋಗಾಲಯ : 
ವಿಶ್ಲೇಷಣೆ ಮಾಡಿರುವ ಮಾದರಿಗಳ ಸಂಖ್ಯೆ 802 
ಕೀಟನಾಶಕಗಳ ವಿಭಾಗ 


ಕೀಟನಾಶಕಗಳ ಪರೀಕ್ಷೆ ಮಾಡಿದ ನಮೂನೆಗಳು 173 

ತರಬೇತಿ ಹೊಂದಿದ ಹಿರಿಯ ಪ್ರಯೋಗಶಾಲಾ 

ತಂತ್ರಜ್ಞರ ಸಂಖೆ 4 
ಇಇ ಶಿ 


08 


ಈ ಸಂಸ್ಥೆ ಯ 1994-95ನೇ ಸಾಲಿನ ಅಯವ್ಯಯ ಪಟ್ಟಿ 


ಅಯವ್ಯಯ ವೆಚ್ಚ 
(ರೂ.ಗಳಲ್ಲಿ) (ರೂ. ಗಳಲ್ಲಿ) 
1) ಯೋಜನೆ 7.30,000-00 2.55,519-00 
2) ಜನೇತರ 83.89.000-00 51.03,313-00 
ಒಟು 91,19,000-00 53,58.832-00 


ಆ 


ಹ 3333333333೨ 22222 ಾಸಾಸಣಾಸಾ:ಘ)ೌೂಗಗಗಾಗಗಾಣುಕೂಾೂ ೌಿನಷಳ ರಾಗಾ ಕಾಣು 


ಸರ್ಕಾರಿ ಔಷಧಿ ಮಳಿಗೆ. ಬೆಂಗಳೂರು 


ಈ ಸರ್ಕಾರಿ ಔಷಧಿ ಮಳಿಗೆಯು ಕೇಂದ್ರ ಔಷಧಿ ಮಳಿಗೆಯಾಗಿದ್ದು , ಬೆಂಗಳೂರಿನಲ್ಲಿ 
ಸ್ಥಾ ಪಿಸಲಾಗಿದೆ. 


ಈ ಮಳಿಗೆಯ ಮುಖ್ಯ ಉದ್ದೆ ೇೀಶಗಳು ಈ ಕೆಳಗಿನಂತಿವೆ : 


1) ನಿಯೋಜಿಸಲಾದ ಅಯವ್ಯಯದಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ದರ 
ಗುತ್ತಿಗೆದಾರರಿಂದ ಔಷಧಿಗಳನ್ನು, ರಾಸಾಯನಿಕಗಳನ್ನು ಹಾಗೂ ಶಸ್ತ್ರ ಚಿಕಿತ್ಸಾ 
ವಸ್ತುಗಳನ್ನು ಪಡೆಯಲಾಗುವುದು. 


ಅ) ಸಕಾಲದಲ್ಲಿ ಹಾಗೂ ತೀವ್ರಗತಿಯಲ್ಲಿ ಈ ಔಷಧಿ ಮುಂತಾದವುಗಳು 
ರಾಜ್ಯದ ಎಲ್ಲಾ ಆರೋಗ್ಯ ಕೇಂದ್ರಗಳಿಗೆ ತಲುಪಿಸಲು, ಈ ಮಳಿಗೆಯಲ್ಲಿ ಗಣಕ 
ಯಂತ್ರಗಳನ್ನು ಎ್ರರವರಿಸಲಾಗಿದೆ. ತುರ್ತುಪರಿಸ್ಥಿ ತಿಯಲ್ಲಿ ಅಂದರೆ. ಪ್ರಕೃತಿ 
ವಿಕೋಪಗಳಾದ ಅತಿವೃಷ್ಟಿ, ಅನಾವೃಷ್ಟಿ ಹಾಗೂ ಭೂಕಂಪ ಮುಂತಾದ 
ಸಮಯದಲ್ಲಿ ಈ ಸಂದರ್ಭಕ್ಕೆ ಅವಶ್ಯ ಕವಾಗಿ ಬೇಕಾದಂತಹ ಔಷಧಿಗಳನ್ನು 
ಈ ಮಳಿಗೆಯಿಂದಲೇ ಸರಬರಾಜು ಪಿನಿಹಿಲಾಗುತ್ತಿ ದೆ. ಅಲ್ಲದೆ, ಕುಟುಂಬ 
ಕಲ್ಯಾಣ. ಅಂಧತ್ವ ನಿವಾರಣೆ, ಕುಷ್ಕ ರೋಗ ನಿವಾರಣೆ ಮುಂತಾದ ವಿವಿಧ 
ರಾಷ್ಟ: ೀಯ ಕಾರ್ಯಕ್ರ ಮಗಳಡಿಯಲ್ಲಿ ಕಾರ್ಯಕ್ರಮಗಳಿಗಾಗಿ ಔಷಧಿಗಳನ್ನು 


ಸರಬ ಮಾಡಲಾಗುತ್ತಿದೆ. ಡಿ 


ಆ) ಸುಮಾರು ಐದು ಕೋಟಿ ರೂಪಾಯಿ ಮೊತ್ತದ ಔಷಧಿಗಳನ್ನು ಸಂಗ್ರಹಿಸಿ 
ಕಾಯ್ದಿ ಡಲಾಗಿದೆ. ಅದನ್ನು ತುರ್ತು ಸಂದರ್ಭಗಳಲ್ಲಿ ಅವಶ್ಯಕವಿರುವ 
ಆರೋಗ್ಯ ಕೇಂದ್ರಗಳಿಗೆ, ಆಸ್ಪ ತ್ರೆಗಳಿಗೆ ಸಾಂಕ್ರಾಮಿಕ ರೋಗಗಳು ಉಂಟಾದಾಗ, 
ನೈಸರ್ಗಿಕ ವಿಕೋಪ ಉಂಟಾದಾಗ, ಔಷಧಿಗಳನ್ನು ಸರಬರಾಜು 
ಮಾಡಲಾಗುವುದು. 


69 


2) ಔಷಧಿ. ರಾಸಾಯನಿಕಗಳನ್ನು ಈ ಮಳಿಗೆಯಲ್ಲಿ ಖರೀದಿಸುವ ಮುನ್ನಾ ತೆರಪ್ಯೂಟಿಕ್‌ 
ಸಮಿತಿಯಲ್ಲಿ ನಿರ್ಧರಿಸಿದ ಔಷಧಿಗಳನ್ನು ಖರೀದಿಸಲಾಗುವುದು. ನಂತರ ಈ ಬಗ್ಗೆ 
ಟೆಂಡರ್‌ಗಳನ್ನು ಕರೆದು. ಈ ಔಷಧಿಗಳ ಮೌಲ್ಯ ಹಾಗೂ ಬೆಲೆಗಳನ್ನು ತಜ್ಞರ 
ಸಮಿತಿಯ ಹಾಗೂ ಹೈಪಫರ್‌ ಕಮಿಟಿಯವರ ನಿರ್ಧಾರದ ನಂತರ ಸರ್ಕಾರದ 
ಅನುಮೋದನೆ 'ಪಡೆದ ನಂತರ ಖರೀದಿಸಲಾಗುವುದು. 


3) ಔಷಧಿಗಳು ಮುಂತಾದವುಗಳನ್ನು ಆರೋಗ್ಯ ಸಂಸ್ಥೆ ಗಳಿಗೆ ಸರಬರಾಜು ಮಾಡಲು 
ಅನುಕೂಲವಾಗುವಂತೆ ಈ ಮಳಿಗೆಯನ್ನು ನಾಲ್ಕು ಉಗ್ರಾಣ ವಿಭಾಗಗಳನ್ನಾಗಿ 
ವಿಂಗಡಿಸಲಾಗಿದೆ. 


1) ಎ - ಉಗ್ರಾಣ (ಚುಚ್ಚುಮದ್ದು ಗಳು) ಚುಚ್ಚು ಮದ್ದುಗಳು ಹಾಗೂ ಸಂಬಂಧಿಸಿದ ವಸ್ತು 
ಗಳನ್ನು ದಾಸ್ತಾನು ಮಾಡಿ ವಿತರಿಸುವ ವಿಭಾಗ 


2) ಎ - ಉಗ್ರಾಣ (ಮಾತ್ರೆಗಳು) ಮಾತ್ರೆಗಳು ಔಷಧಿಗಳ ಕೋಶಗಳನ್ನು 
ಸಂಗ್ರಹಿಸಿ ವಿತರಿಸುವ ವಿಭಾಗ. 


3) ಬಿ - ಉಗ್ರಾಣ ಔಷಧಿ ಪುಡಿಗಳು. ಮುಲಾಮುಗಳು. ಸೋಂಕು 
ನಿವಾರಣಾ ಔಷಧಿಗಳು. ಐ.ವಿ. ದ್ರವಗಳನ್ನು 
ಸಂಗ್ರಹಿಸಿ ವಿತರಿಸುವ ವಿಭಾಗ. 


4) ಸಿ ಹಾಗೂ ಡಿ - ಉಗ್ರಾಣ ಶಸ್ತ್ರ ಚಿಕಿತ್ಸೆಗೆ ಸಂಬಂಧಿಸಿದ ಉಪಕರಣಗಳು. 
ಗಾಯಕ್ಕೆ ಕಟ್ಟು ಬಟ್ಟೆ. ಹತ್ತಿ. ಹೊಲಿಯುವ 
ವಸ್ತುಗಳು. ಹವಾನಿಯಂತ್ರಣದಲ್ಲಿ ದಾಸ್ತಾನು 
ಮಾಡಬೇಕಾಗಿರುವ ಔಷಧಿಗಳನ್ನು ಸಂಗ್ರಹಿಸಿ 
ವಿತರಿಸುವ ವಿಭಾಗ. 


LL 
1993-94ನೇ ಸಾಲಿನಲ್ಲಿ ವಿವಿಧ ಯೋಜನೆಗಳಡಿಯಲ್ಲಿ ಬಿಡುಗಡೆಯಾದ ಅನುದಾನ 

ಹಾಗೂ ಸರಬರಾಜು ಮಾಡಲ್ಪಟ್ಟ ವೆಚ್ಚದ ವಿವರಗಳು ಈ ಕೆಳಕಂಡಂತೆ ಇರುತ್ತದೆ. 

a 


ಬಿಡುಗಡೆಯಾದ ಅನುದಾನ ವೆಚ್ಚ 
ರೂ. ಗಳಲ್ಲಿ ರೂ. ಗಳಲ್ಲಿ 
ರಾ ಘೂ ಘೂಘೂಾಫೂ ಫೂ ಘೂ ಘಘಪಘೂಘಘಘ್ರಘಾಘ)ಾ್ಷ?)ಾಗ್ಷ '/7;್ಷ ಪಫ್ವಾಶಘಾಣಾಣೂಘೂ?ಘಘಾರಾಗ್ವಾಗಾಗಗಣಸಾಗಾಗಣಗಗಾಗಕಾತಾಸಸಾತ್ವಾತಾ ತ 55, 
1) ವೈದ್ಯಕೀಯ ಶಿಕ್ಷಣ 6.28,27,800-00 6,27.64,039-00 
2) ಆರೋಗ್ಯ 13,50,03,600-00 10,28,21,956-00 
3) ಕುಟುಂಬ ಕಲ್ಯಾಣ ಯೋಜನೆ 69.56,000-00 12,34,815-00 


70 


ಆರೋಗ್ಯ ಉಪಕರಣಗಳ ದುರಸ್ಥಿ ಮತ್ತು ನಿರ್ವಹಣೆಯ ಘಟಕ 

ಹಹ ಮತ್ತು ಕುಟುಂಬ ಕಲ್ಮಾಣ ಸೇವೆಗಳ ನಿರ್ದೇಶನಾಲಯದ ಆರೋಗ್ಯ 
ಸಲಕರಣೆಗಳ ದುರಸ್ಥಿ ಮತ್ತು ನಿರ್ವಹಣೆ ಘಟಕವು ಆರೋಗ್ಯ ಉಪಕರಣಗಳ ಅಧಿಕಾರಿಯ 
ನೇತೃತ್ವದಲ್ಲಿ ನಿರ್ದೇಶನಾಲಯದಡಿಯಲ್ಲಿ ಬರುವ ಎಲ್ಲಾ ಆಸ್ಪ ತ್ರಯ ಯ ಉಪಕರಣಗಳ ದುರಸ್ಥಿ 
ಸ ಹಾಗೂ ನಿರ್ವಹಣೆಯ ಕಾರ್ಯವನ್ನು ನಿರ್ವಹಿಸುತ್ತಿದೆ. 


1994-95ನೇ ಸಾಲಿನಲ್ಲಿ (ಡಿಸೆಂಬರ್‌ 94ರ ಅಂತ ದವರೆಗೆ) 32 ಕ್ಷ-ಕಿರಣ ಯಂತ್ರ 
ಗಳನ್ನು ದುರಸ್ಥಿ ಗೊಳಿಸಲಾಗಿದೆ. 


ರಾಜ್ಯ ಆರೋಗ್ಯದ ಸಾರಿಗೆ ಸಂಸ್ಥೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆಯ ಎಲ್ಲಾ ಕಾರ್ಯಕ್ರಮಗಳು 
ಸರಾಗವಾಗಿ ನಡೆಯುವಂತೆ ಸಾರಿಗೆ ವ್ಯವಸ್ಥೆ ಯನ್ನು ಒದಗಿಸುವುದೇ ಈ ಸ ಸಂಸ್ಥೆ ಯ ಮುಖ್ಯ 
ಉದ್ದೆ ೇಶವಾಗಿದೆ. ಹಾಗೂ ವೆ ದೃಕೀಯ' ಶಿಕ್ಷ ಣ ನಿರ್ದೇಶನಾಲಯಕ್ಕೆ ಸಂಬಂಧಿಸಿದ ವಾಹನಗಳ 
ದುರಸ್ಥಿಯ ಕಾರ್ಯವನ್ನು ಸಹ ನೋಡಿಕೊಳ್ಳುವ ಹೊಣೆಯನ್ನು ಹೊತ್ತಿದೆ. 


ನಿರ್ದೇಶನಾಲಯಕ್ಕೆ ಹೊಂದಿಕೊಂಡಿರುವ ಕೇಂದ್ರೀಯ ಕಾರ್ಯಾಗಾರದಲ್ಲಿ ಜೀಪುಗಳಿಗೆ 
ಮಾತ್ರ ಪೈಂಟಿಂಗ್‌ ಕೆಲಸ ಕೈಗೊಳ್ಳಲಾಗಿದೆ. ಮತ್ತು ಎಲ್ಲಾ ತರಹದ ವಾಹನಗಳ ದುರಸ್ಥಿ 
ಗಳನ್ನು ಈ ಸಂಸ್ಥೆಯು ನಿರ್ವಹಿಸುತ್ತ ದೆ. 


ಇದಲ್ಲದೆ ರಾಜ್ಯದಲ್ಲಿ 18 ಜಿಲ್ಲಾ ಮುಖ್ಯಸ್ಥಳಗಳಲ್ಲಿ (ಬೆಂಗಳೂರು ಮತ್ತು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಯನ್ನು ಹೊರತುಪಡಿಸಿ) 18 ದುರಸ್ಥಿ ಘಟಕಗಳಿರುತ್ತವೆ. ಈ ಘಟಕಗಳಲ್ಲಿ 
ಆಯಾ ಜಿಲ್ಲೆಗಳಲ್ಲಿರುವ ವಾಹನಗಳ ದೊಡ್ಡ ಹಾಗೂ ಸಣ್ಣ ದುರಸ್ಥಿಗಳ ಕಾರ್ಯಗಳನ್ನು 
ಕೈಗೊಂಡಿದೆ. ಈ ಘಟಕಗಳ ಜಿಲ್ಲಾ ಪರಿಷತ್‌ನ ಅಧಿಕಾರಕ್ಕೊಳಪಟ್ಟು ಕೆಲಸ ನಿರ್ವಹಿಸುತ್ತಿದೆ. 
ಅಲ್ಲದೆ ಭಾರತೀಯ ಜನಸಂಖ್ಯಾ ಯೋಜನೆ - 3 (ಕರ್ನಾಟಕ) ಯಡಿಯಲ್ಲಿ ಸ್ಥಾಪಿಸಿರುವ 
ಗುಲ್ಬರ್ಗಾ ಮತ್ತು ಹುಬ್ಬಳ್ಳಿಯಲ್ಲಿರುವ ಕಾರ್ಯಾಗಾರದಲ್ಲಿ ಗುಲ್ಬರ್ಗಾ ಮತ್ತು ಬೆಳಗಾಂ 
ವಿಭಾಗಗಳ ವ್ಯಾಪ್ತಿಯಲ್ಲಿ ಬರುವ ವಾಹನಗಳ ದುರಸ್ಥಿ ಕಾರ್ಯವನ್ನು ಕೈಗೊಳ್ಳಲಾಗಿದೆ. 


1994-95ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರವು 14 ತುರ್ತು ವಾಹನಗಳನ್ನು ಜಿಲ್ಲಾ 
ಆಸ್ಪತ್ರೆಗಳಿಗೆ ಒದಗಿಸಿದೆ ಮತ್ತು ಭಾರತ ಸರ್ಕಾರವು ರಾಜ್ಯ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಕಾರ್ಯಕ್ರಮಕ್ಕಾಗಿ 10 ಜೀಪುಗಳನ್ನು ಒದಗಿಸಿದೆ. 

ರಾಜ್ಯ ಸರ್ಕಾರವು ಕುಷ್ಠರೋಗ ನಿರ್ಮೂಲನಾ ನಿಯಂತ್ರಣ ಕಾರ್ಯಕ್ರಮಕ್ಕಾಗಿ ಮತ್ತು 
ಅಂಧತ್ವ ನಿವಾರಣಾ ಕಾರ್ಯಕ್ರಮಕ್ಕಾಗಿ 4 ಮೆಟಡಾರ್‌ ವಾಹನಗಳನ್ನು ಸರಬರಾಜು 


ಮಾಡಿದೆ. ಇ 


ಕೆ. 


1994-95ನೇ ಸಾಲಿನಲ್ಲಿ ನಿರ್ದೇಶನಾಲಯದಲ್ಲಿದ್ದ 109 ಅನುಪಯುಕ್ತ ವಾಹನಗಳನ್ನು 
ವಿಲೇವಾರಿ ಮಾಡಲಾಗಿದೆ. 31-12-1994ರಂದು ಇಲಾಖೆಯಲ್ಲಿದ್ದ ಒಟ್ಟು ವಾಹನಗಳ - 
ಸಂಖ್ಯೆ 1576 ಇದ್ದು. ಇದರಲ್ಲಿ 1069 ವಾಹನಗಳು ಚಲನ ಸ್ಥಿತಿಯಲ್ಲಿ ಮತ್ತು 507 
ವಾಹನಗಳು ಅಚಲನ ಸ್ಥಿತಿಯಲ್ಲಿ ಇರುತ್ತವೆ. 


ದಿನಾಂಕ 1-1-1995 ರಲ್ಲಿ ದ್ದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ 
ನಿರ್ದೇಶನಾಲಯದ ಸಿಬ್ಬಂದಿ ವಿವರ : 


ಪಂಗಡ ಮಂಜೂರಾದ ಕೆಲಸ ಮಾಡುತ್ತಿರು- ಖಾಲಿ ಇರುವ 
ಹುದ್ದೆಗಳು ವವರ ಸಂಖ್ಯೆ ಹುದ್ದೆಗಳ ಸಂಖ್ಯೆ 
ಎ 4751 4055 696 
ಬಿ 376 2 119 
ಸಿ 36298 30818 5480 
ಡಿ 15595 12983 . 2612 
ಒಟ್ಟು 57020 48113 8907 


ವೈದ್ಯಕೀಯ ಶಿಕ್ಷ ಣ ನಿರ್ದೇಶನಾಲಯ 


1994-95ನೇ ಸಾಲಿನ ವಾರ್ಷಿಕ ವರದಿ 


ಪರಿಚಯ : 

1908ರಲ್ಲಿ ವೈದ್ಯಕೀಯ ವೃತ್ತಿಗೆ ಪರವಾನಗಿ ನೀಡಲು ಒಂದು ವೈದ್ಯಕೀಯ 
ಶಾಲೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈದ್ಯಕೀಯ 
ಪದವೀಧರ ತರಬೇತಿ ಪಡೆಯಲು 1924ರಲ್ಲಿ ಒಂದು ಖಾಸಗೀ ವೈದ್ಯಕೀಯ ಕಾಲೇಜನ್ನು 
ಬೆಂಗಳೂರಿನಲ್ಲಿ ತೆರೆಯಲಾಯಿತು. ಮೈಸೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ತೆರೆಯ 
ಲಾಯಿತು. ಈ ವೈದ್ಯಕೀಯ ವಿದ್ಯಾಲಯವನ್ನು 1958ರಲ್ಲಿ ಸರ್ಕಾರದ ಅಧೀನಕ್ಕೆ ಪಡೆದು 
ಕೊಂಡು ರಾಜ್ಯ ಸರ್ಕಾರದ ವೈದ್ಯಕೀಯ ಇಲಾಖೆಗೆ (100 ಅಭ್ಯರ್ಥಿಗಳ ಪ್ರವೇಶಾವಕಾಶ 
ದೊಂದಿಗೆ) ವಹಿಸಲಾಯಿತು. 


1955ರಲ್ಲಿ ಇನ್ನೊಂದು ಖಾಸಗೀ ವೈದ್ಯಕೀಯಕಾಲೇಜನ್ನು ಬೆಂಗಳೂರಿನಲ್ಲಿ ಪ್ರಾರಂಭಿಸ 
ಲಾಯಿತು, ಅದನ್ನು 1957ರಲ್ಲಿ ಸರ್ಕಾರದ ಅಧೀನಕ್ಕೆ ಒಳಪಡಿಸಲಾಯಿತು. 1960ರಲ್ಲಿ 
ಹುಬ್ಬಳ್ಳಿಯಲ್ಲಿ ಒಂದು ವೈದ್ಯಕೀಯ ವಿದ್ಯಾಲಯವನ್ನು ಕರ್ನಾಟಕ ವಿಶ್ವವಿದ್ಯಾನಿಲಯದ 
ಅಧೀನದಲ್ಲಿ ಸರ್ಕಾರದಿಂದ (100 ಅಭ್ಯರ್ಥಿಗಳ ಪ್ರವೇಶಾವಕಾಶ) ಪ್ರಾರಂಭಿಸಲಾಯಿತು. 
1961-62ರಲ್ಲಿ ಬಳ್ಳಾರಿಯಲ್ಲಿ ಮತ್ತೊಂದು ವೈದ್ಯಕೀಯ ವಿದ್ಯಾಲಯವನ್ನು ಸರ್ಕಾರದ 
ವತಿಯಿಂದ 75 ಅಭ್ಯರ್ಥಿಗಳ ಪ್ರವೇಶಾವಕಾಶಗಳೊಂದಿಗೆ ಪ್ರಾರಂಭಿಸಲಾಯಿತು. 1958ರಲ್ಲಿ 
ಬೆಂಗಳೂರಿನಲ್ಲಿ ಒಂದು ಸರ್ಕಾರೀ ದಂತ ವಿದ್ಯಾಲಯವನ್ನು (10 ಪ್ರವೇಶಾವಕಾಶ) ಪ್ರಾರಂಭಿಸ 
ಲಾಯಿತು. ಹಾಲೀ ಈಗ 70 ಅಭ್ಯರ್ಥಿಗಳಿಗೆ ಪ್ರವೇಶ ಒದಗಿಸಲಾಗಿದೆ. 1971ರಲ್ಲಿ . 
ಬೆಂಗಳೂರಿನಲ್ಲಿ ಒಂದು ನರ್ಸಿಂಗ್‌ ಕಾಲೇಜನ್ನು ( ಬಿ. ಎಸ್ಸಿ, ನರ್ಸಿಂಗ್‌) ಸರ್ಕಾರದಿಂದ 
ನಡೆಸಲು ಮಂಜೂರಾತಿ ಪಡೆದು ಈ ಇಲಾಖೆಯ ಅಧೀನದಲ್ಲಿ ಪ್ರಾರಂಭಿಸಲಾಯಿತು. 
ಈಗ ರಾಜ್ಯ ನಾಲ್ಕು (4) ಸರ್ಕಾರೀ ವೈದ್ಯಕೀಯ ಮಹಾವಿದ್ಯಾಲಯಗಳೂ. ಹದಿನೆಂಟು 
(18) ಖಾಸಗೀ ವೈದ್ಯಕೀಯ ಮಹಾವಿದ್ಯಾಲಯಗಳು ನಡೆಸಲ್ಪಡುತ್ತಿವೆ. 


ವೈದ್ಯಕೀಯ ಶಿಕ್ಷಣದ ಅಭಿವೃದ್ಧಿ. ಉನ್ನತ ಶಿಕ್ಷಣ ಮತ್ತು ಸುಧಾರಿಸಿದ ವೈದ್ಯಕೀಯ 
ಸೇವೆಗಳ ಅಭಿವೃದ್ಧಿ ಗಾಗಿ ಸರ್ಕಾರವು ಒಂದು ಪ್ರತ್ಯೇಕ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ 
ವನ್ನು 1978ರ ನವೆಂಬರ್‌ ಮಾಹೆಯಲ್ಲಿ ರಚಿಸಲಾಯಿತು. ಹಾಗೂ ಒಂದು ವೈದ್ಯಕೀಯ 
ಶಿಕ್ಷಣ ನಿರ್ದೇಶಕರ ಹುದ್ದೆಯನ್ನು ಮಂಜೂರು ಮಾಡಲಾಯಿತು. ಈ ವೈದ್ಯಕೀಯ ಶಿಕ್ಷಣ 
ಇಲಾಖೆಯ ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ, ದಂತ ಶಿಕ್ಷಣ. ಶುಶ್ರೂಷಾ ದಾದಿಯರ 
ಮಹಾವಿದ್ಯಾಲಯ, ದಾದಿಯರ ಶಾಲೆಗಳು, ಮತ್ತು ವೈದ್ಯಕೀಯ ಮಹಾವಿದ್ಯಾಲಯಗಳಿಗೆ 
ಹೊಂದಿಕೊಂಡಿರುವ ಬೋಧಕ ಆಸ್ಪತ್ರೆಗಳ ಮೇಲ್ವಿಚಾರಕರಾಗಿರುತ್ತಾರೆ. 


ಕಿ ಹ ತಡಿ 


1994-95ನೇ ಸಾಲಿನಲ್ಲಿ ವೈದ್ಯಕೀಯ ಪದವೀ ಪೂರ್ವ ಶಿಕ್ಷಣ (ಎಂ. ಬಿ.ಬಿ.ಎಸ್‌) 
ಸ್ನಾತಕೋತ್ತರ ಪದವೀ ಶಿಕ್ಷಣ. ಡಿಪ್ಲೋಮಾ ಪದವೀ ಶಿಕ್ಷಣ ಶುಶ್ರುಷಾ ದಾದಿಯರ ಪದವಿ 
ಶಿಕ್ಷಣ. ತರಬೇತಿ ಶಿಕ್ಷಣದ ವೃತ್ತಿಪರ ಕೋರ್ಸುಗಳ ಸವಿವರಣೆಗಳನ್ನು ಅನುಬಂಧ -1 ರಲ್ಲಿ 
ಸೂಚಿಸಿ ಇದರಡಿ ಲಗತ್ತಿಸಲಾಗಿದೆ. 


ಈ ಕೆಳಕಂಡ ಅಧಿಕಾರಿಗಳು ಈ ಇಲಾಖೆಯ ತಾಂತ್ರಿಕ ವಿಷಯಕ್ಕೆ ಸಂಬಂಧಿಸಿದ ಆಡಳಿತ 
ವಿಷಯಕ್ಕೆ ಸಂಬಂಧಿಸಿದ ಲೆಕ್ಕ ಪತ್ರಗಳನ್ನು ಹಣಕಾಸಿನ ವಿಷಯಗಳು ಮತ್ತು ಯೋಜನೆಗಳ 
ವಿಷಯದಲ್ಲಿ ಸಲಹೆಗಳನ್ನು ನೀಡಲು ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಅಧೀನದಲ್ಲಿ ಕಾರ್ಯ 


ನಿರ್ವಹಿಸುತ್ತಿದ್ದಾರೆ : 


1. ಉಪನಿರ್ದೇಶಕರು (ವೈಶಿ) 2. ಮುಖ್ಯ ಆಡಳಿತಾಧಿಕಾರಿ (ವೈಶಿ) 
3. ಮುಖ್ಯ ಲೆಕ್ಕಪತ್ರಾಧಿಕಾರಿ ಹಾಗೂ 

ಆರ್ಥಿಕ ಸಲಹೆಗಾರರು (ವೈಶಿ) 4. ಆಡಳಿತಾಧಿಕಾರಿ (ವೈಶಿ) 
5. ಯೋಜನಾಧಿಕಾರಿ (ವೈಶಿ) 6. ಆರೋಗ್ಯ ಉಪಕರಣಗಳ ಅಧಿಕಾರಿ 
7. ಹಿರಿಯ ಸಹಾಯಕ ನಿರ್ದೇಶಕರು 

(ನರ್ಸಿಂಗ್‌) 8. ಉಪ ನಿರ್ದೇಶಕರು (ಸಾರಿಗೆ) 


ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ನಿಯಂತ್ರಣದಲ್ಲಿ 10.402 ಹಾಸಿಗೆ 
ಸೌಲಭ್ಯಗಳುಳ್ಳ 21 ಬೋಧಕ ಆಸ್ಪತ್ರೆಗಳೂ, ಸರ್ಕಾರೀ ವೈದ್ಯಕೀಯ ವಿದ್ಯಾಲಯಗಳಿಗೆ 
ಹೊಂದಿಕೊಂಡಿರುವ 4 ಗ್ರಾಮೀಣ ಆರೋಗ್ಯ ತರಬೇತಿ ಕೇಂದ್ರಗಳು ಮತ್ತು 12 ಉಪ 
ಆರೋಗ್ಯ ಕೇಂದ್ರಗಳು, 10 `ಎ' ಮಾದರಿ ಬಾಣಂತೀ ಸೇವಾ ಕೇಂದ್ರಗಳೂ. 14 ನಗರ 
ಕುಷ್ಠರೋಗ ಹತೋಟಿ ಕೇಂದ್ರಗಳು, 3 ಪುನಶ್ಚೇತನ ಕುಷ್ಠರೋಗ ಶಸ್ತ್ರ ಚಿಕಿತ್ಸಾ ಘಟಕಗಳೂ. 
6 ತಾತ್ಕಾಲಿಕ 20 ಹಾಸಿಗೆಗಳುಳ್ಳ ಕುಷ್ಠರೋಗ ವಿಭಾಗದ ವಾರ್ಡುಗಳು, 9 ಮನೋರೋಗ 
ಚಿಕಿತ್ಸಾಲಯಗಳೂ, 15 ದಂತ ಚಿಕಿತ್ಸಾ ಘಟಕಗಳೂ, 9 ಸಂಚಾರೀ ರೋಂ ಆಸ್ಪತ್ರೆಗಳೂ 27 
ಸಂಚಾರಿ ರೋಂ ಚಿಕಿತ್ಸಾ ಕೇಂದ್ರಗಳು (ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸೇರಿದ) ಕಾರ್ಯ 
ನಿರ್ವಹಿಸುತ್ತಿವೆ. 


ಈ ಕೆಳಗೆ ಸೂಚಿಸಲಾದ ವಿಶೇಷ ಚಿಕಿತ್ಸಾ ವಿಭಾಗಗಳು ಸುಸಜ್ಜಿತ ಹಾಗೂ ಅತ್ಯಾಧುನಿಕ 
ಉಪಕರಣಗಳ ಸೌಲಭ್ಯಗಳನ್ನು ಒಳಗೊಂಡಿರುತ್ತವೆ. 

1. ರೇಡಿಯಾಲಜಿ(ಕ್ಷ- ಕಿರಣ ಚಿಕಿತ್ಸಾ ವಿಭಾಗ) 
ದಂತ ಚಿಕಿತ್ಸೆ ಯಂತ್ರಕಾರರ ಮತ್ತು ದಂತ ನೈರ್ಮಲ್ಯಕಾರರ ವಿಶೇಷ ವಿಭಾಗ 
ಶಿಶು ಸಂರಕ್ಷಣಾ ವಿಭಾಗ 
ನೇತ್ರ ಚಿಕಿತ್ಸಾ ವಿಭಾಗ 


ಬ್‌ ಟ್‌ 


74 


5. ಚರ್ಮರೋಗ ಚಿಕಿತ್ಸಾ-ಲೈಂಗಿಕ ರೋಗ ಚಿಕಿತ್ಸಾ ವಿಭಾಗ 
ಕಿವಿ. ಮೂಗು ಮತ್ತು ಗಂಟಲು ಚಿಕಿತ್ಸಾ ವಿಭಾಗ 
ಅಸ್ತಿ ಚಿಕಿತ್ಸಾ ವಿಭಾಗ 


ಅರವಳಿಕೆ (ಅನೆಸ್ಟೇನಿಯಾ) ಚಿಕಿತ್ಸಾ ವಿಭಾಗ 


ಪ್ರಯೋಗಾಲಯಗಳ ಆಧುನಿಕರಣತೆ (ರೋಗ ನಿಧಾನ ಶಾಸ್ತ್ರ ಮತ್ತು ಏಕಾಣು 
ಜೀವಿಶಾಸ್ತ್ರ) 


11. ರಕ್ತನಿಧಿಗಳ ಆಧುನೀಕರಣತೆ 


6 
7 
8. ಸುಟ್ಟಗಾಯಗಳ ಹಾಗೂ ತುರ್ತುಚಿಕಿತ್ಸಾ ವಿಭಾಗ 
9 
0 


12. ಶ್ವಾಸಕೋಶದ ಶಸ್ತ್ರಚಿಕಿತ್ಸಾ ವಿಭಾಗ 
13. ವೈದ್ಯಕೀಯ ದಾಖಲಾತಿ ವಿಭಾಗ 

14. ಪ್ರಸೂತಿ ಮತ್ತು ಸ್ತ್ರೀರೋಗ ಚಿಕಿತ್ಸೆ 
15. ಅಂತರ್ನಾಳ ದ್ರವ ತಯಾರಿಕಾ ವಿಭಾಗ 
16. ಶೀಘ್ರ ಅರ್ಬುದ ರೋಗ ಪತ್ತೆ ಕೇಂದ್ರ 
17. ಹೃದ್ರೋಗ ಚಿಕಿತ್ಸಾ ವಿಶೇಷ ವಿಭಾಗ 
18. ಗಾಯಾಳು ಶುಶ್ರೂಷಾ ಘಟಕ 


ಅರೆವೈದ್ಯಕೀಯ ತರಬೇತಿ ಕೇಂದ್ರಗಳು 
"1. ದಾದಿಯರ ತರಬೇತಿ ಶಾಲೆಗಳು 10 


ಕಿರಿಯ ಆರೋಗ್ಯ ಸಹಾಯಕಿಯರ ಶಾಲೆಗಳು 5. 

ಮಹಿಳಾ ಆರೋಗ್ಯ ಸಂದರ್ಶಿಕಿಯರ ತರಬೇತಿ ಕೇಂದ್ರಗಳು 4 
ಕ್ಷ -ಕಿರಣಗಳ ತಂತ್ರಜ್ಞರ ತರಬೇತಿ 

ಪ್ರಯೋಗಶಾಲಾ ತಂತ್ರಜ್ಞರ ತರಬೇತಿ 

ಅಂಗವಿಕಲ ಚಿಕಿತ್ಸಕರ ತರಬೇತಿ 

ನಯನ ಚಿಕಿತ್ಸಾ : ನೇತ್ರಾ ಚಿಕಿತ್ಸಾ ಸಹಾಯಕರ ತರಬೇತಿ 


ಉ AH ೬ ಇ ಓಣ 


ದಂತ ಚಿಕಿತ್ಸಾ ಯಂತ್ರಕಾರ ಹಾಗೂ ದಂತ ನೈರ್ಮಲ್ಯಕಾರರ ತರಬೇತಿ 


75 


ಸ್ವಾ ಯತ್ತ ಸಂಸೆ ಗಳು 
ಈ ಕೆಳಕಂಡ ಸ್ವಾಯತ್ತ ಸಂಸ್ಥೆ ಗಳು ಸರ್ಕಾರದಿಂದ ಸಹಾಯಾನುದಾನವನ್ನು 
ಪಡೆಯುತ್ತಿವೆ. 1994- 95 ಸಾಲಿನಲ್ಲಿ 875.00 ಲಕ್ಷ ರೂಪಾಯಿಗಳನ್ನು ಒದಗಿಸಲಾಗಿದೆ. 


1. ಬೆಂಗಳೂರಿನ ರಾಷ್ಟ್ರೀಯ ಹಾನಸಿಕ ಆರೋಗ್ಯ ಮತ್ತು 


ನರವಿಜಾ ಸ ಸಂಸೆ - 150.00 ಲಕ 
ಇ ಛು [0 
«2. ಕಿದ್ವಾಯಿ ಸ್ಮಾರಕ ಅರ್ಬುದ ರೋಗ ಸಂಸ್ಥೆ | 
ಬೆಂಗಳೂರು -. 200. 00 ಲಕ್ಷ 
3. 'ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆ. ಬೆಂಗಳೂರು - 325.00 ಲಕ್ಷ 


4. ಇಂದಿರಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆ, ಬೆಂಗಳೂರು - 175.00 ಲಕ್ಷ 
ಆ 


ವ್ರ; ಆರೋಗ್ಯ ವಿಜಾ ನದ ವಿಶವಿದಾ ಲಯ, ಬೆಂಗಳೂರು - 25.00 ಲಕ್ಷ 
೧ ದ $ ಬ 


1. ರಾಷ್ಟ್ರಿ ೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂ ಸ್ಹ , ಬೆಂಗಳೂರು : 
ಈ ಸಂಸ್ಥೆಯು ರಾಷ್ಟ್ರ ದಲ್ಲಿ 3 ಮಾನಸಿಕ ಆರೋಗ್ಯ ಹಾಗೂ ನರವಿಜ್ಞಾನ ನ 
ಸಂಸ್ಥೆ ಯಾಗಿದೆ. ಇದು ವಿವಿಧ ವಿಷಯಗಳಲ್ಲಿ ಪದವಿ, ಡಿಪ್ಲೊಮಾ, ಹಾಗೂ ಸ್ಥಾ ತಕೋತ್ತರ 
ಪದವಿ ತರಗತಿಗಳನ್ನು ನಡೆಸುತ್ತಲಿದೆ. ರಾಷ್ಟ್ರದಲ್ಲಿ ಕಡೆಗಣಿಸಿರುವ ಮಾನಸಿಕ ಆರೋಗ್ಯದ 
ಬಗ್ಗೆ ತಿಳುವಳಿಕೆ ನೀಡುವ ಸಲುವಾಗಿ ಚರ್ಚಾಕೂಟಗಳನ್ನು ಹಾಗೂ ತರಬೇತಿ ಶಿಬಿರಗಳನ್ನು 
ಏರ್ಪಡಿಸುತ್ತಿದೆ. ಮಾನಸಿಕ ಆರೋಗ್ಯ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಗತ 
ಮಾಡಲು ಹಾಗೂ ಗ್ರಾಮಾಣ ಪ್ರದೇಶಗಳಲ್ಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮಗಳನ್ನು 
ವಿಸ್ತರಿಸಲು ಸೂಕ್ತ ಕಾರ್ಯಕ್ರಮವನ್ನು ತಯಾರಿಸಲು ಹಮ್ಮಿಕೊಂಡಿದೆ. 


2. ಕಿದ್ವಾಯಿ ಸ್ಮಾರಕ ಅರ್ಬುದ ರೋಗ ಸಂಸ್ಥೆ, ಬೆಂಗಳೂರು : 

ಇದು ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳಿಗಾಗಿಯೇ ಇರುವ ಒಂದು ಪ್ರಾಂತೀಯ ಸಂಸ್ಥೆ 
ಆಗಿದೆ. ಈ ಸ ಸಂಸ್ಥೆ ಯಲ್ಲಿ 450 ಹಾಸಿಗೆಗಳ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಈ ಸ ಸಂಸ್ಥೆ ಯಲ್ಲಿ 
ರೇಡಿಯೇಷನ್‌ ಪ ಪಾ ೦ಟು ಇದ್ದು ಅರ್ಬುದ ರೋಗ ತಪಾಸಣೆ ಹಾಗೂ ಚಿಕಿತ್ಸೆಗಾಗಿ ಅತ್ಯಾಧುನಿಕ 
ವೈದ್ಯಕೀಯ ಉಪಕರಣಗಳನ್ನು ಹೊಂದಿದೆ. ಇಲ್ಲಿನ ಧರ್ಮಶಾಲಾ ಎಂಬ ವಿನೂತನ 
ಯೋಜನೆಯಲ್ಲಿ ಅನುಕ್ರಮವಾಗಿ 200 ಅರ್ಬುದ ರೋಗಿಗಳು ಹಾಗೂ 200 ರೋಗಿಗಳ 
ಸಹಾಯಕರುಗಳಿಗೆ ವಾಸಸ್ಥ ಳ, ಅಡುಗೆ ಶಾಲೆ : ಭೋಜನ ವ್ಯವಸ್ಥೆ ಗೆ ಅವಕಾಶವನ್ನು ಕಲ್ಪಿಸಿ 
ಕೊಡಲಾಗಿದೆ. ಈ ಸಂಸ್ಥೆಯು ಬೆಂಗಳೂರು, ಬಳ್ಳಾರಿ ಹಾಗೂ ಗುಲ್ಬರ್ಗ ವೈದ್ಯಕೀಯ ' 
ಕಾಲೇಜುಗಳ ಪದವಿಪೂರ್ವ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು 
ಮಾನ್ಯತೆಯನ್ನು ಪಡೆದಿರುತ್ತದೆ. 


70 


3. ಶ್ರೀ ಜಯದೇವ ಹೃದ್ರೋಗ ಸಂಸ್ತೆ, ಬೆಂಗಳೂರು : 

ಈ ಸಂಸ್ಥೆಯು ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳನ್ನು ಹೊಂದಿದ ಒಂದು 
ಸುಸಜ್ಜಿತವಾದ ಸಂಸ್ಥೆ. ಇಲ್ಲಿ ಹೃದ್ರೋಗ ಚಿಕಿತ್ಸೆ ಹಾಗೂ ಹೃದ್ರೋಗ ಶಸ್ತ್ರಚಿಕಿತ್ಸೆ ಬಗ್ಗೆ 
ವ್ಯಾಸಂಗ ಮಾಡುವ ಪದವಿ ಪೂರ್ವ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ತರಬೇತಿ 
ನೀಡುವ ವಿಶೇಷ ಸಂಸ್ಥೆಯಾಗಿದೆ. ಇಲ್ಲಿ ಈಕೋಕಾರ್ದಿಯಾಲಜಿ ಮತ್ತು ಕಂಪ್ಯೂಟರ್‌ ಥ್ರೆಡೆಮಿಲಿ 
ಸಿಸ್ಟಮ್‌ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. | 

4. ಇಂದಿರಾಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆ, ಬೆಂಗಳೂರು : 

ಬೆಂಗಳೂರಿನ ವಾಣೀವಿಲಾಸ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ವಿಭಾಗದ ಜೊತೆಗೆ, 

ಹೊಸೂರು ರಸ್ತೆಯಲ್ಲಿ ಪ್ರತ್ಯೇಕವಾಗಿ ಒಂದು ನೂತನ ವಿಭಾಗವನ್ನು ಸ್ವಯತ್ತ ಸಂಸ್ಥೆಯಾಗಿ 


ದೆ 


ಬೆಂಗಳೂರು ಶಿಶು ಆರೋಗ್ಯ ಕಲ್ಯಾಣಕ್ಕಾಗಿ 50 ಹಾಸಿಗೆಗಳ ಸೌಲಭ್ಯವನ್ನು ಹೊರ ರೋಗಿಗಳ 
ವಿಶೇಷ ವಿಭಾಗವನ್ನು ತೆರೆಯಲಾಗಿದೆ. ಇಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳನ್ನು 
ಅಳವಡಿಸಿ ಮಕ್ಕಳ ಆರೋಗ್ಯದ ಬಗ್ಗೆ ವೈದ್ಯಕೀಯ ಸಂಶೋಧನೆಯನ್ನು ನಡೆಸಲು ಅವಕಾಶ 
ಕಲ್ಪಿಸಲಾಗಿದೆ. 
ವೈದ್ಯಕೀಯ ಶಿಕ್ಷಣದ ನಿರ್ದೇಶನಾಲಯದ ಅಡಿಯಲ್ಲಿ ಬರುವ ವೈದ್ಯಕೀಯ ಮಹಾ 

ವಿದ್ಯಾಲಯಗಳಿಗೆ ಹೊಂದಿಕೊಂಡಿರುವ ಬೋಧಕ ಆಸ್ಪತ್ರೆಗಳ ವಿವರ : 

1. ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು 
ವಾಣೀವಿಲಾಸ ಆಸ್ಪತ್ರೆ. ಬೆಂಗಳೂರು 
ಮಿಂಟೋ ಕಣ್ಣಾಸ್ಟ್ಪತ್ರೆ, ಬೆಂಗಳೂರು 

೧ 

ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆ, ಬೆಂಗಳೂರು 
ಚಿತ್ತರಂಜನ್‌ದಾಸ್‌ ಜನ್ಮ ಶತಾಬ್ದಿ ಸ್ಮಾರಕ ಸಂಚಾರಿ ಆಸ್ಪತ್ರೆ, ಬೆಂಗಳೂರು 
ಶಾಂತಾಬಾಯಿ ದೇವರಾಮ ಶಿವರಾಂ ಕ್ಷಯ ಮತ್ತು ಎದೆ ರೋಗಿಗಳ ಆಸ್ಪತ್ರೆ. 
ಬೆಂಗಳೂರು | ಕ 
ಅ. ವೈದ್ಯಕೀಯ ಮಹಾವಿದ್ಯಾಲಯ, ಮೈಸೂರು : 
7. ಶ್ರೀ ಕೃಷ್ಣರಾಜೇಂದ್ರ ಆಸ್ಪತ್ರೆ, ಮೈಸೂರು 
8 
9 


MAA ಗಷ್ಟ 


ಶ್ರೀ ಚೆಲುವಾಂಬಾ ಆಸ್ಪತ್ರೆ, ಮೈಸೂರು 

ರಾಜಕುಮಾರಿ ಕೃಷ್ಣರಾಜಮ್ಮಣ್ಣಿ ಕ್ಷಯ ಮತ್ತು ಎದೆ ರೋಗಗಳ ಆಸ್ಪತ್ರೆ. ಮೈಸೂರು 
ಇ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ, ಹುಬ್ಬಳ್ಳಿ : 
10. ಕೆ.ಎಂ.ಸಿ. ಆಸ್ಪತ್ರೆ, ಹುಬ್ಬಳ್ಳಿ 
11. ಮಾನಸಿಕ ರೋಗ ಆಸ್ಪತ್ರೆ. ಧಾರವಾಡ 


71 


ಈ. ವೈದ್ಯಕೀಯ ಮಹಾವಿದ್ಯಾಲಯ, ಬಳ್ಳಾರಿ : 

12. ಜಿಲ್ಲಾ ಆಸ್ಪತ್ರೆ. ಬಳ್ಳಾರಿ 

13. ವೈದ್ಯಕೀಯ ಕಾಲೇಜು ಆಸ್ಪತ್ರೆ. ಬಳ್ಳಾರಿ 

.14. ಸರ್ಕಾರೀ ವೆಲ್ಲೆಸ್ಲಿ ಕ್ಷಯ ಮುತ್ತು ಎದೆ ರೋಗಗಳ ಆಸ್ಪತ್ರೆ. ಬಳ್ಳಾರಿ 
ಉ. ಮಣಿಪಾಲ ವೈದ್ಯಕೀಯ ಕಾಲೇಜು, ಮಂಗಳೂರು : 

15. ಸರ್ಕಾರೀ ವೆಲ್ಲೆಸ್ಲಿ ಜಿಲ್ಲಾ ಆಸ್ಪತ್ರೆ. ಮಂಗಳೂರು 

16. ಲೇಡಿ ಫೇಷನ್‌ ಆಸ್ಪತ್ರೆ. ಮಂಗಳೂರು 

ಊ. ಜೆ.ಜೆ.ಎಂ. ವೈದ್ಯಕೀಯ ಮಹಾವಿದ್ಯಾಲಯ, ದಾವಣಗೆರೆ : 
17. ಚಿಗಟೇರಿ ಸಾರ್ವಜನಿಕ ಆಸ್ಪತ್ರೆ. ದಾವಣಗೆರೆ 

18. ಹೆಂಗಸರ ಮತ್ತು ಮಕ್ಕಳ ಆಸ್ಪತ್ರೆ. ದಾವಣಗೆರೆ 

19. ಸರ್ಕಾರೀ ಕ್ಷಯ ಮತ್ತು ಎದೆ ರೋಗಿಗಳ ಆಸ್ಪತ್ರೆ. ದಾವಣಗೆರೆ 


ಖಯ. ಜವಹರಲಾಲ್‌ ನೆಹರೂ ವೈದ್ಯಕೀಯ ಕಾಲೇಜು. ಬೆಳಗಾವಿ : 
20. ಜಿಲ್ಲಾ ಆಸ್ಪತ್ರೆ, ಬೆಳಗಾವಿ 


ಖೂ. ಮಹದೇವಪ್ಪ ರಾಮಪುರ ವೈದ್ಯಕೀಯ ಕಾಲೇಜು, ಗುಲ್ಬರ್ಗ : 
21. ಜಿಲ್ಲಾ ಆಸ್ಪತ್ರೆ. ಗುಲ್ಬರ್ಗ 


ರಾಜ್ಯ ಸರ್ಕಾರದಿಂದ ನಡೆಸಲ್ಪಡುತ್ತಿರುವ ದಾದಿಯರ ತರಬೇತಿ ಶಾಲೆಗಳು : 
. ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು 2. ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ 
[ ಆಸ್ಪತ್ರೆ, ಬೆಂಗಳೂರು 


. ಕೆ. ಆರ್‌. ಆಸ್ಪತ್ರೆ, ಮೈಸೂರು 4. ಕೆ.ಎಂ.ಸಿ. ಆಸ್ಪತ್ರೆ. ಹುಬ್ಬಳ್ಳಿ 


. ವೈದ್ಯಕೀಯ ಕಾಲೇಜು ಆಸ್ಪತ್ರೆ. ಬಳ್ಳಾರಿ 6. ವೆನ್‌ಲಾಕ್‌ ಜಿಲ್ಲಾ ಆಸ್ಪತ್ರೆ. 


ಮಂಗಳೂರು 
. ಚಿಗಟೇರಿ ಸಾರ್ವಜನಿಕ ಆಸ್ಪತ್ರೆ, 
ದಾವಣಗೆರೆ 8. ಜಿಲ್ಲಾ ಆಸ್ಪತ್ರೆ, ಬೆಳಗಾವಿ 
. ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗಾ 10. ಜಿಲ್ಲಾ ಆಸ್ಪತ್ರೆ, ವಿಜಾಪುರ 


78 


ಮಹಿಳಾ ಆರೋಗ್ಯ ಸಂದರ್ಶಕಿಯರ (ಹಿರಿಯ ಮಹಿಳಾ ಆರೋಗ್ಯ 
ಸಹಾಯಕಿಯರು) ತರಬೇತಿ : 
1. ವಿಕ್ಟೋರಿಯಾ ಆಸ್ಪತ್ರೆ. ಬೆಂಗಳೂರು 
2. ವೆನ್‌ಲಾಕ್‌ ಜಿಲ್ಲಾ ಆಸ್ಪತ್ರೆ. ಬೆಳಗಾವಿ 


ತಿ. ಜಿಲ್ಲಾ ಆಸ್ಪತ್ರೆ. ಗುಲ್ಬರ್ಗ 


ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ (ಪಿ.ಅಂಡ್‌ ಎಸ್‌.ಎಂ ಇಲಾಖೆಗೆ 
ಒಳಪಟ್ಟ ಗ್ರಾಮಾಂತರ ಆರೋಗ್ಯ ತರಬೇತಿ ಕೇಂದ್ರಗಳು ಹಾಗೂ ಉಪ 
ಕೇಂದ್ರಗಳ ವಿವರ : 
1. ಸರ್ಕಾರಿ ವೈದ್ಯಕೀಯ ಗ್ರಾಮಾಂತರ ಆರೋಗ್ಯ ಉಪ ಕೇಂದ್ರಗಳು 
ಮಹಾವಿದ್ಯಾಲಯ ತರಬೇತಿ ಕೇಂದ್ರ 
1. ಬೆಂಗಳೂರು ನೆಲಮಂಗಲ 1. . ತ್ಯಾಮಗೊಂಡ್ಲು 
2. ಶಿವಗಂಗೆ 
3... ಸೊಂಡೇಕೊಪ್ಪ 
2. ಮೈಸೂರು ನಂಜನಗೂಡು 4. ಸುತ್ತೂರು 
ಹ 
6. ಹುಲ್ಲಹಳ್ಳಿ 
7 
8 
9 
0 
1 


ಧ್ಯ ಲ 


ಡುಂಡಸೀ 
ತಡಸ 
ತಡಕನಹಳ್ಳಿ 
ತೆಕ್ಕಲಕೋಟೆ 
ಸಿರಿಗೆರೆ 

12. ರವಿಹಾಳ 


3. ಹುಬ್ಬಳ್ಳಿ ಕ ಕಲಘಟಗೀ 


4. ಬಳ್ಳಾರಿ ಕುರುಗೋಡು 10. 


(ಕ್ಯಾನ್ಸರ್‌) ಅರ್ಬುದ ರೋಗ ಹತೋಟಿ ಕಾರ್ಯಕ್ರಮ : 

ರಾಷ್ಟ್ರೀಯ ಅರ್ಬುದ ರೋಗ ಹತೋಟಿ ಚಿಕಿತ್ಸಾ ಕಾರ್ಯಕ್ರಮದಡಿಯಲ್ಲಿ ಭಾರತ 
ಸರ್ಕಾರವು ರಾಜ್ಯದ ವೈದ್ಯಕೀಯ ಕಾಲೇಜುಗಳಲ್ಲಿ ಅರ್ಬುದ ರೋಗ ಚಿಕಿತ್ಸಾ ವಿಭಾಗಗಳನ್ನು 
ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೊರಮೈ ಅರ್ಬುದ ರೋಗಚಿಕಿತ್ಲಾ ಕೇಂದ್ರಗಳನ್ನು 
ಸ್ಟಾ ಪಿಸಲು ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಗುಲ್ಬರ್ಗ, ಮಂಡ್ಯ. ಧಾರವಾಢ ಮತ್ತು 


79 


IR 


ಚಿಕ್ಕಮಗಳೂರು ಇಲ್ಲಿ ಈ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ಕೇಂದ್ರ ಪುರಸ್ಕೃತ ಯೋಜನೆಯ 
ಅಡಿಯಲ್ಲಿ ) 50.00 ಲಕ್ಷ ರೂ.ಗಳನ್ನು ರಾ ಪಲ ಸರ್ಕಾರದ ಯೋಜನೆಯ ಅಡಿಯಲ್ಲಿ 30.00 


ರ 


ಲಕ್ಷ ರೂ.ಗಳನ್ನು 1994-95ರಲ್ಲಿ ಒದಗಿಸಲಾಗಿದೆ. 


ಮಾನಸಿಕ ಕೇಂದ್ರಗಳ ಸ್ಥಾಪನೆ : 

ಬೆಂಗಳೂರಿನ 1. ವಿಕ್ಟೋರಿಯಾ ಆಸ್ಪತ್ರೆ, 2. ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆ. 
3. ಮೈಸೂರಿನ ಕೃಷ್ಣರಾಜೇಂದ್ರ ಆಸ್ಪತ್ರೆ. 4. ಹುಬ್ಬಳ್ಳಿಯ ಕೆ.ಎಂ.ಸಿ. ಆಸ್ಪತ್ರೆ. 
5. ಮಂಗಳೂರಿನ ಸರ್ಕಾರೀ ವೆನ್‌ಲಾಕ್‌ ಜಿಲ್ಲಾ ಆಸ್ಪತ್ರೆ. 6. ಬಳ್ಳಾರಿಯ ವೈದ್ಯಕೀಯ 
ಕಾಲೇಜು ಆಸ್ಪತ್ರೆ, 7. ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆ, 8. ಗುಲ್ಬರ್ಗದ ಜಿಲ್ಲಾ ಆಸ್ಪತ್ರೆ. 
9. ದಾವಣಗೆರೆಯ ಸಿ. ಜಿ. ಆಸ್ಪತ್ರೆ. 10. ಮಾನಸಿಕ ಆಸ್ಪತ್ರೆ ಚಿಕಿತ್ಸಾ ಕೇಂದ್ರಗಳನ್ನು 
ತೆರೆಯಲಾಗಿದೆ. 


ದಂತ ಚಿಕಿತ್ಸಾಲಯಗಳ ಸ್ಥಾಪನೆ : 
ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಬೋಧಕ ಆಸ್ಪತ್ರೆಗಳಲ್ಲಿ ಒಟ್ಟು 15 
(ಹದಿನೈದು) ದಂತ ಚಿಕಿತ್ಸಾಲಯಗಳು ಕಾರ್ಯ ನಿರ್ವಹಿಸುತ್ತಿವೆ. 


ರಾಷ್ಟ್ರೀಯ ಕುಷ್ಕರೋಗ ನಿಯಂತ್ರಣ ಕಾರ್ಯಕ್ರಮ : 
ಈ ಕೆಳಗೆ ಸೂಚಿಸಲಾದ 14 ನಗರ ಕುಷ್ಕರೋಗ ಹತೋಟಿ ಕೇಂದ್ರಗಳು. ಬೋಧಕ 
ಆಸ್ಪತ್ರೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿವೆ. 3 ವಿಕಲತೆ ಪುನರ್‌ ನಿರ್ಮಾಣ ಶಸ್ತ್ರ ಚಿಕಿತ್ಸಾ 


ಘಟಕಗಳು 6 ಇಪ್ಪತ್ತು ಹಾಸಿಗೆಗಳ ತಾತ್ಕಾಲಿಕ ಕುಷ್ಠರೋಗ ವಾರ್ಡ್‌ಗಳು. ಬಹುವಿಧ ಔಷಧಿ 
ಚಿಕಿತ್ಸಾ ಕಾರ್ಯಕ್ರಮವನ್ನು ಎಲ್ಲಾ ಸೋಂಕುಭರಿತ ಜಿಲ್ಲೆಗಳಲ್ಲಿ ನಿಯೋಜಿಸಲಾಗಿದೆ. 


ಕುಷ್ಠರೋಗ ಪತ್ತೆ ಹಚ್ಚುವಿಕೆ ಹಾಗೂ ಚಿಕಿತ್ಸಾ ವಿವರಣೆ : 


ವರ್ಷ ಗುರಿ ಸಾಧನೆ 
1991-92 46.000 43.443 
1992-93 40.000 39.529 
1993-94 38.000 30.462 
1994-95 18.000 24.019 


ನಗರ ಕುಷ್ಠರೋಗ ಹತೋಟಿ ಕಾರ್ಯಕ್ರಮವನ್ನು ಈ ಕೆಳಕಂಡ ಬೋಧಕ 
ಆಸ್ಪತ್ರೆಗಳ ಚರ್ಮ ಹಾಗೂ ಗುಹ್ಯರೋಗ ಚಿಕಿತ್ಸಾ ವಿಭಾಗದಲ್ಲಿ ಕಾರ್ಯ 
ನಿರ್ವಹಿಸುತ್ತಿವೆ (14) : 
1. ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು 2. ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ 


ಆಸ್ಪತ್ರೆ. ಬೆಂಗಳೂರು 3. ಕೃಷ್ಣ ರಾಜೇಂದ್ರ ಆಸ್ಪ ಸತ್ರ. ಣಿ ಸೂರು 4. ಗ್ರಾಮಾಂತರ ಆರೋಗ್ಯ 
"ತರಬೇತಿ ಕೇಂದ್ರ. ನಂಜನಗೂಡು, 5.ಕೆ. ಎಂ. ಸಿ. ಆಸ್ಪ ತ್ರೆ. ಹುಬ್ಬಳ್ಳಿ 6. ಮತ್ತು 7 ವೈದ್ಯಕೀಯ 


80 


ಕಾಲೇಜು ಆಸ್ಪತ್ರೆ. ಬಳ್ಳಾರಿ. 8 ಮತ್ತು 9 ಜಿಲ್ಲಾಆಸ್ಪತ್ರೆ. ಬೆಳಗಾವಿ 10. ಸರ್ಕಾರೀ 
ವೆನ್‌ಲಾಕ್‌ ಜಿಲ್ಲಾ ಆಸ್ಪತ್ರೆ. ಮಂಗಳೂರು. 11. ಚಿಗಟೇರಿ ಸಾರ್ವಜನಿಕ ಆಸ್ಪತ್ರೆ. ದಾವಣಗೆರೆ. 
12 ಮತ್ತು 13 ಹಾಗೂ 14 ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗ 


ಅಂಗವಿಕಲತೆ ಪುನರ್‌ ನಿರ್ಮಾಣ ಶಸ್ತ್ರಚಿಕಿತ್ಸಾ ಘಟಕಗಳು -3 
1. ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು 
2. ಕೃಷ್ಣ ರಾಜೇಂದ್ರ ಆಸ್ಪತ್ರೆ. ಮೈಸೂರು 
3. ಸರ್ಕಾರೀ ವೆನ್‌ಲಾಕ್‌ ಜಿಲ್ಲಾ ಆಸ್ಪತ್ರೆ, ಮಂಗಳೂರು 


ತಾತ್ಕಾಲಿಕ 29 ಕುಷ್ಠರೋಗ ಹಾಸಿಗೆಗಳ ಸೌಲಭ್ಯದ ವಾರ್ಡುಗಳು -6 
1. ಕೃಷ್ಣ ರಾಜೇಂದ್ರ ಆಸ್ಪತ್ರೆ. ಮೈಸೂರು 2. ಕೆ. ಎಂ. ಸಿ. ಆಸ್ಪತ್ರೆ, ಹುಬ್ಬಳ್ಳಿ 


3. ವೈದ್ಯಕೀಯ ಕಾಲೇಜು ಆಸ್ಪತ್ರೆ, ಬಳ್ಳಾರಿ. 4. 10. ಸರ್ಕಾರೀ ವೆನ್‌ಲಾಕ್‌ ಜಿಲ್ಲಾ 
ಆಸ್ಪತ್ರೆ. ಮಂಗಳೂರು 


5. ಜಿಲ್ಲಾ ಆಸ್ಪತ್ರೆ. ಬೆಳಗಾವಿ 6. ಜಿಲ್ಲಾ ಆಸ್ಪತ್ರೆ. ಗುಲ್ಬರ್ಗಾ 


ರಾಷ್ಟ್ರೀಯ ಅಂಧತ್ವ ನಿವಾರಣಾ ಕಾರ್ಯಕ್ರಮಗಳು : 
2000 ಇಸವಿ ವೇಳೆಗೆ ಕರ್ನಾಟಕ ರಾಜ್ಯದಲ್ಲಿ ಈಗಿನ ಶೇ. 1.4 ರಷ್ಟು ಇರುವ 
ಅಂಧತ್ವವನ್ನು ಶೇ. 0.3 ಕ್ಕೆ ಇಳಿಸಲು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. 


1. ಈ ಕಾರ್ಯಕ್ರಮವನ್ನು ಯೋಜಿಸಲು ಮತ್ತು ಕಾರ್ಯಕ್ರಮದ ಮೌಲ್ಯಮಾಪನ 
ನಡೆಸಲು ರಾಜ್ಯಮಟ್ಟದಲ್ಲಿ ಒಂದು ನೇತ್ರ ಚಿಕಿತ್ಸಾ ಘಟಕವನ್ನು ಸೃಜಿಸಲಾಗಿದೆ. 


2. ಆಧುನಿಕ ತಂತ್ರಜ್ಞಾನದ ನೇತ್ರ ಚಿಕಿತ್ಸೆಯನ್ನು ಜನ ಸಮುದಾಯಕ್ಕೆ ಒದಗಿಸಲು 
ಬೆಂಗಳೂರಿನಲ್ಲಿರುವ ಮಿಂಟೋ ಕಣ್ಣಾಸ್ಪತ್ರೆಯನ್ನು ಪ್ರಾದೇಶಿಕ ನೇತ್ರ ಚಿಕಿತ್ಸಾ ಸಂಸ್ಥೆ 
ಎಂಬುದಾಗಿ ಮೇಲ್ಲರ್ಜೆಗೇರಿಸಲಾಗಿದೆ. ಈ ಸಂಸ್ಥೆಯು ಆಧುನಿಕ ಉಪಕರಣಗಳನ್ನು 
ಮತ್ತು ನುರಿತ ನೇತ್ರ ಶಸ್ತ್ರ ಚಿಕಿತ್ಸಕರನ್ನು ಹೊಂದಿರುತ್ತದೆ. ಕ 


3. ಜನ ಸಮುದಾಯಕ್ಕೆ ಉನ್ನತ ಮಟ್ಟದ ನೇತ್ರ ಚಿಕಿತ್ಸೆ ನೀಡಲು ಹುಬ್ಬಳ್ಳಿ. ಬೆಳಗಾವಿ. 
ದಾವಣಗೆರೆ ವೈದ್ಯಕೀಯ ಮಹಾವಿದ್ಯಾಲಯಗಳ ನೇತ್ರ ಚಿಕಿತ್ಸಾ ವಿಭಾಗವನ್ನು 
ಹೆಚ್ಚುವರಿ ಸಿಬ್ಬಂದಿ ಮಂಜೂರಾತಿಯೊಂದಿಗೆ ಮೇಲ್ಲ ರ್ಜೆಗೇರಿಸಲಾಗಿದೆ. 

4. ಪ್ರತಿ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗಳಲ್ಲಿ ಉನ್ನತ ಮಟ್ಟದ ನೇತ್ರ ಚಿಕಿತ್ಸೆ ನೀಡಲು 
ಹೆಚ್ಚುವರಿ ನುರಿತ ನೇತ್ರ ಚಿಕಿತ್ಸಕರು ಮತ್ತು ನೇತ್ರ ಸಹಾಯಕರ ಹುದ್ದೆಗಳನ್ನು 
ಮಂಜೂರು ಮಾಡಿ ಆಧುನಿಕ ಉಪಕರಣವನ್ನು ಒದಗಿಸಲಾಗಿದೆ. 


5. ಗ್ರಾಮೀಣ ಜನತೆಗೆ ನೇತ್ರ ಚಿಕಿತ್ಸೆಯ ಸೇವೆಯನ್ನು ಒದಗಿಸುವ ಸಲುವಾಗಿ 7 ಜಿಲ್ಲಾ 


81 


ರೀ ನೀತ್ರಚಿಕಿತ್ಸಾ ಘಟಕಗಳು ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ನಿಯಂತ್ರಣದಲ್ಲಿ 


ಅಂಧತ್ವ ನಿರ್ಮೂಲನಾ ಕಾರ್ಯಕ್ರಮವನ್ನು ನಿರ್ವಹಿಸಲು ನಿಯಮಿತವಾಗಿ ನೇತ್ರ 
ಚಿಕಿತ್ಸ ಶಿಬಿರಗಳನ್ನು ಏರ್ಪಡಿಸುತ್ತಿವೆ. 


ತ ಜ್ಞ] ಬೆಳಗಾವಿಯಲ್ಲಿ ಮೂರು ನೇತ್ರ “ಜ್ಕಾ ನಿಸ ಕಾರ್ಯ "ನಿರ್ವ ಹಿಸುತ್ತಿ ವೆ. 
ಈ ನೇತ್ರ ಬ ಸ್ಯಾಂಕುಗಳು' ಕಣ್ಣು ಗಳನ್ನು ಶೇಖರಿಸಿ ಅವಶ್ಯಕತೆ ಇರುವವರಿಗೆ ದೃಷ್ಟಿ 
ಯನ್ನು ಒದಗಿಸಲು. ಕಣ್ಣು ಬದಲಾವಣೆಗಳನ್ನು ಮಾಡುತ್ತಿರುತ್ತವೆ. 
ವರ್ಷ ಗುರಿ ಸಾಧನೆ ಶೇಕಡವಾರು 
1991-92 90.000 65.078 72,3 
ಆ ೨೦.೦೦೦ 77.740 86.4 
1993-94 1.40.000 93.359 66.7 


1994-95 1.40.000 1.48.274 105.9 


ರೀ-ಓರಿಯಂಟೇಷನ್‌ ಆಫ್‌ ವೈದ್ಯಕೀಯ ಶಿಕ್ಷಣ-ರೋಂ ಕಾರ್ಯಕ್ರಮ : 

ಗ್ರಾಮಾಂತರ ಜನತೆಯ ಆರೋಗ್ಯ ಸೇವೆಗಳ ಚಿಕಿತ್ಸಾ ಸೌಲಭ್ಯಗಳಿಗಾಗಿ ರಾಜ್ಯದಲ್ಲಿರುವ 
ವೈದ್ಯಕೀಯ ಕಾಲೇಜುಗಳ ನುರಿತ ವೈದ್ಯರುಗಳಿಂದ ವೈದ್ಯಕೀಯ ತಪಾಸಣೆ ನಡೆಸಲು ಕೆಲವು 
ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಗುರುತಿಸಿ ವಿವಿಧೋದ್ದೇಶಗಳ ಆರೋಗ್ಯ ಕಾರ್ಯಕರ್ತರು 
(ಮಹಿಳೆಯರು ಮತ್ತು ಪುರುಷರು) ಸಾಂಕ್ರಾಮಿಕ ರೋಗಗಳ ಹತೋಟಿಗಾಗಿ ಅವರಿಗೆ 
ತರಬೇತಿಯ ಗ್ರಾಮೀಣ ಆರೋಗ್ಯ ಸೇವೆಗಳ ಹಾಗೂ ಕನಿಷ್ಠ ಅವಶ್ಯಕತೆ ಕಾರ್ಯಕ್ರಮದಡಿಯಲ್ಲಿ 
ಯೋಜನೆಯನ್ನು ರೂಪಿಸಲಾಗಿದೆ. 


ರೋಂ ಕಾರ್ಯಕ್ರಮದಡಿ 9 ವೈದ್ಯಕೀಯ ಕಾಲೇಜುಗಳಲ್ಲಿ ಬ್ರಿಟಿಶ್‌ ಸರ್ಕಾರದ 
ನೆರವಿನೊಡನೆ 9 ಸಂಚಾರೀ ಆಸ್ಪತ್ರೆಗಳನ್ನೂ, ಇದಕ್ಕೆ ಹೊಂದಿಕೊಂಡಂತೆ 27 ಸಂಚಾರೀ 
ಚಿಕಿತ್ಸಾಲಯಗಳನ್ನು ' ಈ ಕೆಳಗೆ ನಮೂದಿಸಿದ ಪ್ರಾಥಮಿಕ ಆ ಗ್ಯ ಕೇಂದ್ರಗಳಲ್ಲಿ 
ಸ್ಟಾ ಪಿಸಲಾಗಿದೆ. ಇದಕ್ಕೆ ಬೇಕಾದ ಗ್ಯಾರೇಜುಗಳು, ಡಾರ್ಮಿಟರಿ ವಸತಿ ಗೃಹಗಳೂ, ಸಭಾಂಗಣ 
ಗಳೊ. ಉಪನ್ಯಾಸ ಹಾಗೂ ವೈದ್ಯಕೀಯ ಸಲಹೆ-ಸಮಾಲೋಚನೆ ಕೊಠಡಿಗಳ ನಿರ್ಮಾಣ. 
ಶಸ್ತ್ರ ಚಿಕಿತ್ಸಾ ಕೊಠಡಿಗಳನ್ನು "ಸೂಕ್ತ ವಿಸ್ತರಣೆ. ಮಾರ್ಪಾಟುಗಳೊಂದಿಗೆ ಹಾಗೂ ಅಗತ್ಯ 
ವಾದ ಪೀಠೋಪಕರಣಗಳೂ.. ಸಾಧನ-ಸಾಮಗ್ರಿ ಸಲಕರಣೆಗಳೂ, ವಾಚನಾಲಯ- ಲೈಬ್ರರಿ. 
ನಿಯತಕಾಲಿಕ ಪ್ರಕಟಣೆಗಳನ್ನೂ ಒದಗಿಸಲಾಗಿದೆ. 


ರೋಂ ಕಾರ್ಯಕ್ರಮವು ಗ್ರಾಮಾಂತರ ಪ್ರದೇಶದ ಜನರ ಆರೋಗ್ಯವನ್ನು ಅವರ 
ನಿವಾಸ ಸ್ಥಾನದಲ್ಲಿಯೇ ಒದಗಿಸುವ ಯೋಜನೆಯಾಗಿದೆ. 
ಸಾಧನೆಯ ವಿವರಗಳು : 


ವರ್ಷ ಒಟ್ಟು ಫಲಾನುಭವಿಗು 
1992-93 78.568 
1993-94 88.679 
1994-95 87.437 


ರೀ - ಒರಿಯಂಟೇಷನ್‌ ಆಫ್‌ ಮೆಡಿಕಲ್‌ ಎಜ್ಯುಕೇಷನ್‌ (ರೋಂ ಕಾರ್ಯಕ್ರಮ) 


ವೈದ್ಯಕೀಯ ಕಾಲೇಜುಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು 


1. ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ 


ಬೆಂಗಳೂರು ಕ 
3. ನೆಲಮಂಗಲ 
2. " ಮೈಸೂರು 4. ಸಿದ್ದರಾಮನಹುಂಡಿ5. ಗರ್ಗೇಶ್ವರೀ 
3. * ಬಳ್ಳಾರ | 6. ಹೊಸಕೋಟೆ(ನಂಜನಗೂಡು ತಾಲ್ಲೂಕು) 
ಸ 7. ಕುರುಗೋಡು 8. ಸಿಡಿಗಿನಮೊಳ 
4. ಕರ್ನಾಟಕ ವೈದ್ಯಕೀಯ ಕಾಲೇಜು, 9. ಮರಯಮ್ಮನಹಳ್ಳಿ 
ಹುಬ್ಬಳ್ಳಿ 10.ಕಲಘಟಗೀ 11. ಕುಂಡಗೋಳ 
5. ಸೆಂಟ್‌ ಜಾನ್ಸ್‌ ಮೆಡಿಕಲ್‌ ಕಾಲೇಜು 12. ಅಳ್ನಾವರ 
ಬೆಂಗಳೂರು 13.ಆನೇಕಲ್‌ 14. ಬಿಡದಿ 
6. ಕಸ್ತೂರಾ ಬಾ ಮೆಡಿಕಲ್‌ ಕಾಲೇಜು ಸವರ ನಷ್ಟ 
ka | 16.ಉಳ್ಳಾಲ 17. ಹಿರಿಯಡ್ಕ 
!ಮಣಿಪಾಲ/ ಮಂಗಳೂರು 18:ಮೂಡಬರತೆ 
7. ಜವಹರಲಾಲ್‌ ನೆಹರೂ ಮೆಡಿಕಲ್‌ ಕಾಲೇಜು 19.ಹಿರೇ ಬಾಗೇವಾಡಿ 20. ನಂದಗಡ 
ಬೆಳಗಾವಿ 21.ಉಚ್ಚ ಗಾವೆ 
8. ಜೆ. ಜೆ.ಎಂ. ವೈದ್ಯಕೀಯ ಕಾಲೇಜು, ದಾವಣಗೆರೆ 33-ಅಣಜಿ ಸಾಕೂ 
24. ಕೊಡಗನೂರು 
9. ಎಂ. ಆರ್‌. ವೈದ್ಯಕೀಯ ಕಾಲೇಜು, ಗುಲ್ಬರ್ಗ 25.ನರೋಣ 26. ಕಮಲಾಪುರ 
27.ಕಬ್ಬೂರು 


ಬೋಧಕ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆ ಫಾರ್ಮಸಿ ಘಟಕಗಳ ಸ್ಥಾಪನೆ -9 :- 
ಆಸ್ಪತ್ರೆ ಫಾರ್ಮಸಿ ಕಾರ್ಯಕ್ರಮವನ್ನು ರಾಜ್ಯವಲಯದ ಯೋಜನೆಯ ಅಡಿಯಲ್ಲಿ 
ನಿಯೋಜಿಸಲಾಗಿದೆ. 


83 


. ಹೆಸರುಘಟ್ಟ 2. ಕಾಡುಗೊಂಡನಹಳ್ಳಿ 


() 


ಉ ಶೇಶಗಳು : - 
ಸ ರಾಜ್ಯದ ಸರ್ಕಾರೀ ಆಸ್ಪತ್ರೆಗಳಲ್ಲಿ ರೋಗಿಗಳ ಉಪಯೋಗಕ್ಕಾಗಿ ಜೀವ ಉಳಿಸುವ 
ಔಷಧಿಗಳಾದ ಗ್ಲೂಕೋಸ್‌. ಗ್ಲೂಕೋಸೆಲೈನ್‌  ನಾರ್ಮಲಿಸಲೈನ್‌ ಇತ್ಯಾದಿ. 
ಅಂತರ್ನಾಳ ದ್ರಾವಣಗಳನ್ನು ತಯಾರಿಸುವುದು. 


2. ತಾಂತ್ರಿಕವಾಗಿ ಉತ್ತಮವಾದ 'ಔಷಧಿ ಸಂಸ್ಕರಣೆ. ಉತ್ತಮ ಗುಣ ಸಂ ಸ್ಮರಣಾ ಪದ್ಧತಿ 
ಕೇಂದ್ರೀಯ: ಸ ಸ್ಪರೈ ಲ್‌ ಪೂರೈ ಕೆ ವಿಭಾಗ ಹ್‌ ದಾಸ್ತಾನು ಪದ್ಧ ತಿಗಳನ್ನು ರೂಢಿಸು 
ವುದು. ಸ ಅ ಆಸ್ಪತ್ರೆ ಫಾರ್ಮಸಿಗಳು ಬೋಧಕ ಆಸ್ಪ "ತ್ರೆಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿವೆ. 


ಸುತ್ತಿ 
ಆಸ್ಪತ್ರೆ ಫಾರ್ಮಸಿಗಳಲ್ಲಿ ಅಂತರ್ನಾಳ ದ್ರಾವಣದ ಉತ್ಪನ್ನ ವಿವರ : 


1993-94 1994-95 

ಎ ಮಪ ಮ ಎ ಮಂಜ ರಾಾ  ಅ6್ಪ5ಾಾ.ೈರೆ 
1. ವಿಕ್ಟೋರಿಯಾ ಆಸ್ರತ್ರೆ, ಬೆಂಗಳೂರು 1,10.941 ಬಾಟಲ್ಸ್‌ 1,40,013 ಬಾಟಲ್ಸ್‌ 
2. ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆ FEV 74.325 

3. ಕೃಷ್ಣರಾಜೇಂದ್ರ ಆಸ್ಪತ್ರೆ, ಮೈಸೂರು 82,679 1.16,200 

4. ವೆನ್‌ಲಾಕ್‌ ಆಸ್ಪತ್ರೆ, ಮಂಗಳೂರು KS 71.706 

5. ಸಿ. ಜಿ. ಆಸ್ಪತ್ರೆ, ದಾವಣಗೆರೆ 74,521 90.725 

6. ವೈದ್ಯಕೀಯ ಕಾಲೇಜ್‌ ಆಸ್ಪತ್ರೆ, ಬಳ್ಳಾರಿ ಗೆ 43,259 

ks 

7. ಕೆ. ಎಂ. ಸಿ ಆಸ್ಪತ್ರೆ, ಹುಬ್ಬಳ್ಳಿ 64,520 7” 86,815 

8. ಜಿಲ್ಲಾ ಆಸ್ಪತ್ರೆ, ಬೆಳಗಾವಿ 43,981 ಇ 38,834 

9. ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗಾ 25,694 ki 32,508 


ತಾಚಿ BNE CSL 
ಒಟ್ಟು 5,36.762 ಬಾಟಲ್ಸ್‌ 6.92.565 ಬಾಟಲ್ಸ್‌ 


ಮ 


1994-95ನೇ ಸಾಲಿನ ವಾರ್ಷಿಕ ಯೋಜನೆಯ ಅಡಿಯಲ್ಲಿ ವೈದ್ಯಕೀಯ ಶಿಕ್ಷಣ 
ವಿಭಾಗಕ್ಕೆ 2522.00 ಲಕ್ಷ ರೂ.ಗಳನ್ನು ಒದಗಿಸಲಾಗಿದೆ. ಇದರಲ್ಲಿ 1649.00 ಲಕ್ಷ 
ರೂ.ಗಳನ್ನು ರೆವಿನ್ಯೂ ವೆಚ್ಚ ಹಾಗೂ 873.00 ಲಕ್ಷ ರೂ.ಗಳನ್ನು ಬಂಡವಾಳ ವೆಚ್ಚ-ಕಟ್ಟಡಗಳ 
ನಿರ್ಮಾಣ ದುರಸ್ತಿಗಳಿಗಾಗಿ ಒದಗಿಸಲಾಗಿದೆ. ಇದರಲ್ಲಿ 103.00 ಲಕ್ಷ ರೂ.ಗಳು ಕೇಂದ್ರದ 
ಪಾಲು - ಕೇಂದ್ರ ಪುರಸ್ಕೃತ ಯೋಜನೆ. 


84 


1994-95ರ ವಾರ್ಷಿಕ ಯೋಜನೆಯಡಿಯ ಸಾಧನೆಗಳು : 


ಶ್ಯ 


11. 


12. 


ಕರ್ನಾಟಕ ವೈದ್ಯಕೀಯ ಕಾಲೇಜು ಆಸ್ಪತ್ರೆ. ಹುಬ್ಬಳ್ಳಿ ಹಾಗೂ ಸರ್ಕಾರೀ ವೈದ್ಯಕೀಯ 
ಕಾಲೇಜು 'ಬಳ್ಳಾರಿ ಇವನ್ನು ಸ್ವಾಯತ್ತ ಸ ಸ್ಥೆ ನ್ನಾಗಿ ಪರಿವರ್ತಿಸಿ ಸರ್ಕಾರೀ 
ಆದೇಶವನ್ನು ನೀಡಲಾಯಿತು. 


368.00 ಲಕ್ಷ್ಮ ರೂಪಾಯಿ ಬೆಲೆಯ ಸಾಧನ ಸಾಮಗ್ರಿಗಳು, ಸಲಕರಣೆಗಳು, 
ಕ್ಸ -ಕಿರಣ ಯಂತ್ರೋಪಕರಣಗಳು. ಪೀಠೋಪಕರಣಗಳು ಇತ್ಯಾದಿಗಳನ್ನು ಖರೀದಿಸಿ. 
ಬೋಧಕ ಆಸ್ಪತ್ರೆಗಳು ಹಾಗೂ ವೈದ್ಯಕೀಯ ವಿದ್ಯಾ ಲಯಗಳಿಗೆ ಪೂರೈಸಲಾಯಿತು. 


ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ. ವಾಣಿವಿಲಾಸ ಆಸ್ಪತ್ರೆ, ಮಿಂಟೊ ಕಣ್ಣಾಸ್ಪತ್ರೆಗೆ 
ಮೂರು ಲಿಪ್ಸ್‌ ಅಟೆಂಡರ್‌ ಹುದ್ದೆಗಳನ್ನು ಸೃಷ್ಟಿಸಿ, ಲಿಫ್ಟ್‌ ಯಂತ್ರಗಳನ್ನು ನಿರ್ವಹಿಸಲು 
ಮಂಜೂರು ಮಾಡಲಾಯಿತು. 


ಬೆಂಗಳೂರಿನ ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆಗೆ ಹೆಚ್ಚುವರಿ ಸಿಬ್ಬಂದಿಯಾದ 
ದಂತ ನೈರ್ಮಲ್ಯಕಾರ, ಡಯಟೀಷಿಯನ್‌ - ಆಹಾರ ತಜ್ಞ. ಲಿಫ್ಟ್‌ ಅಟೆಂಡರ್‌ 
ಹುದ್ದೆಗಳ ಮಂಜೂರಾತಿ. 


ಬೆಂಗಳೂರಿನ ವೈ ದೃಕೀಯ ಮಹಾವಿದ್ಯಾ ಲಯಕ್ಕೆ ಇ.ಸಿ.ಜಿ. ಅಟೆಂಡರ್‌ ಹುದ್ದೆ ಗಳ 
ಮಂಜೂರಾತಿ. 


ಮೈಸೂರಿನ ಕೆ. ಆರ್‌. ಆಸ್ಪತ್ರೆಗೆ ಹೆಚ್ಚುವರಿ 112 ತಂತ್ರಜ್ಞ ಹುದ್ದೆ. ಮಂಜೂರಾತಿ. 
° ು ಜ ಇ ಎ 


ಮಂಗಳೂರಿನ ಲೇಡಿ ಘೋಷನ್‌ ಆಸ್ಪತ್ರೆಗೆ ಒಂದು ವಾಹನ ಚಾಲಕ ಹುದ್ದೆಗಳ 
ಮಂಜೂರಾತಿ. 


ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆ." ಬೌರಿಂಗ್‌ ಮತ್ತುಲೇಡಿ ಕರ್ಜನ್‌ ಆಸ್ಪತ್ರೆ. 


: ಮೈಸೂರಿನ ಕೃಷ್ಣರಾಜೇಂದ್ರ ಆಸ್ಪತ್ರೆ, ಚೆಲುವಾಂಬ ಆಸ್ಪತ್ರೆ, ದಾವಣಗೆರೆಯ ಚಿಗಟೇರಿ 


ಸಾರ್ವಜನಿಕ ಆಸ್ಪತ್ರೆ ಹಾಗೂ ಜಿಲ್ಲಾ ಆಸ್ಪತ್ರೆ, ಬೆಳಗಾವಿ ಇಲ್ಲಿಗೆ ಎ ಆಂಬ್ಯುಲೆನ್ಸ್‌ 
ವಾಹನಗಳನ್ನು ಖರೀದಿಸಿ ಪೂರೈಸಲಾಯಿತು. 


ಬೋಧಕ ಆಸ್ಪತ್ರೆಗಳಿಗೆ ಡೀಸಲ್‌ ಜನರೇಟರ್‌ ಯಂತ್ರಗಳನ್ನು ಖರೀದಿಸಲಾಯಿತು. 
ರಕ್ತದ ಬ್ಯಾಂಕುಗಳನ್ನು ನವೀಕರಣಗೊಳಿಸಲಾಯಿತು. 


ಶಿಕ್ಷಣಾರ್ಥಿಗಳಿಗೆ 100.00 ಲಕ್ಷ ರೂ.ಗಳ ಬೆಲೆಯ ಗ್ರಂಥಾಲಯ ಸಾಮಗ್ರಿಗಳು, 
ನಿಯತಕಾಲಿಕಗಳು, ಪ್ರಕಟಣೆಗಳು ಇವುಗಳನ್ನು ಖರೀದಿಸಿ ಒದಗಿಸಲಾಯಿತು. 


ಮೈಸೂರಿನ ಚೆಲುವಾಂಬ ಆಸ್ಪತ್ರೆಯ ಹೊರರೋಗಿಗಳ ವಿಭಾಗದ ನೂತನ ಕಟ್ಟಡ 
ವನ್ನು ಪೂರ್ತಿಗೊಳಿಸಿ ನಿರ್ಮಿಸಲಾಯಿತು. 


85 


LT. 


18. 


ಟ್ಟ 


20. 


28; 


22, 


ಪತಿ; 


24. 


25; 


ಮೈಸೂರಿನ ಕೃಷ್ಣರಾಜೇಂದ್ರ ಆಸ್ಪತ್ರೆಯ ಹೊರ ರೋಗಿಗಳ ವಿಭಾಗ ಹಾಗೂ ವಿಶೇಷ 
ವಾರ್ಡುಗಳ ಕಟ್ಟಡಗಳನ್ನು ಪೂರ್ಣಗೊಳಿಸಲಾಯಿತು. 


, ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಬಹು ಮಹಡಿಗಳ ಸಂಕೀರ್ಣ ಕಟ್ಟಡವನ್ನು 


ಪೂರ್ಣಗೊಳಿಸಲಾಯಿತು. 


. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಧರ್ಮಶಾಲಾ ವಿಭಾಗದ ಕಟ್ಟಡವು 


ಪ್ರಗತಿಯ ಹಂತದಲ್ಲಿದೆ. 


, ಬೆಂಗಳೂರಿನ ಆರೋಗ್ಯ ವಿಶ್ವ ವಿದ್ಯಾನಿಲಯಕ್ಕೆ ಒಂದು ಮಾರುತಿ ವಾಹನವನ್ನು 


ಖರೀದಿಸಿ ಪೂರೈಸಲಾಯಿತು. 

ಬೆಂಗಳೂರಿನ ವೈದ್ಯಕೀಯ ' ಮಹಾವಿದ್ಯಾಲಯದ ಗ್ರಂಥಾಲಯ ವಿಭಾಗವನ್ನು 
ಗಣಕಯಂತ್ರ ಸೇವೆಯೊಡನೆ ಸುಸಜ್ಜಿತಗೊಳಿಸಲಾಯಿತು. 

ಬೆಂಗಳೂರಿನ ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆಯಲ್ಲಿ ಕರುಳುಬೇನೆ ಚಿಕಿತ್ಸಾ 
ಘಟಕವನ್ನು ತೆರೆಯಲಾಗಿದೆ. 

ಬೆಂಗಳೂರು, ಮೈಸೂರು. ಬಳ್ಳಾರಿ `ಮತ್ತು ಹುಬ್ಬಳ್ಳಿಯ ಸರ್ಕಾರಿ ವೈದ್ಯಕೀಯ 
ಮಹಾವಿದ್ಯಾಲಯಗಳು ಮತ್ತು ಬೆಂಗಳೂರಿನ ದಂತ ಮಹಾವಿದ್ಯಾಲಯದಲ್ಲಿ ಐದು 
ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಭೆ. ಸಮ್ಮೇಳನ, ಕಮ್ಮಟ ವಿಚಾರಗೋಷ್ಠಿ ಮತ್ತು 
ವಸ್ತು ಪ್ರದರ್ಶನಗಳನ್ನು ನಡೆಸಲಾಯಿತು. 

ಸಮುದಾಯ ಆರೋಗ್ಯ ಸೇವೆಗಳು ಹಾಗೂ ವಾಚನಾಲಯ ಸೌಲಭ್ಯಗಳೊಂದಿಗೆ 4.00 
ಲಕ್ಷ ರೂ. ವೆಚ್ಚದಲ್ಲಿ ಒಂದು ಸರ್ವೊಪಯೋಗಿ ವಾಹನವನ್ನು ಖರೀದಿಸಲಾಯಿತು. 
ರಾಜ್ಯದ ಹತ್ತು ದಾದಿಯರ ಶಾಲೆಗಳನ್ನು ಪೀಠೋಪಕರಣಗಳು ಹಾಗೂ ವಾಚನಾಲಯ 
ಸೌಲಭ್ಯಗಳೊಂದಿಗೆ ಮೇಲ್ಲ ರ್ಜೆಗೇರಿಸಲಾಯಿತು. 
ದಾದಿಯರ ಶಾಲೆಗಳ ಪರೀಕ್ಷಾ ಮಂಡಲಿಯನ್ನು ಕೇಂದ್ರೀಕರಿಸಲಾಗುವುದು. 


ಎಲ್ಲಾ ಬೋಧಕ ಆಸ್ಪತ್ರೆಗಳ ಕೊಳಕು ಮತ್ತು ಗಲೀಜು ಪದಾರ್ಥಗಳನ್ನು ಸುಡಲು 
ಇನ್ಸಿಲೇಟರ್‌ ಚಿಮಣಿ ಯಂತ್ರಗಳನ್ನು ಪೂರೈಸಲಾಯಿತು ಮತ್ತು 500 ಹಾಸಿಗೆ 
ಗಳಿಗಿಂತ ಕಡಿಮೆಯುಳ್ಳ ಕ್ಷಯ ರೋಗ ಆರೋಗ್ಯಧಾಮಗಳಿಗೆ `ಪೈರೋಲೇಟರಸ್‌ 
ಯಂತ್ರಗಳನ್ನು ಅನುಕ್ರಮವಾಗಿ ಒದಗಿಸಲಾಯಿತು. 


ಸರ್ಕಾರೀ ವೈದ್ಯಕೀಯ ಕಾಲೇಜುಗಳಲ್ಲಿ ತಂತ್ರಜ್ಞರ ತರಬೇತಿ ಕಾರ್ಯಕ್ರಮವನ್ನು 
ಕೈಗೊಳ್ಳಲಾಗುವುದು. 


ಬೋಧನಾ ವ್ಯವಸ್ಥೆಗೆ ದಾದಿಯರ ಮಹಾವಿದ್ಯಾಲಯವನ್ನು ಮೇಲ್ದರ್ಜೆಗೇರಿಸಿ 


86 


ವಿದೇಶದಿಂದ ದಾದಿ ಗೊಂಬೆಯನ್ನು ಅಮದು ಮಾಡಿ ಅಂಗರಚನಾ ಕೃಮವನು 
ಸವಿವರವಾಗಿ ಬೋಧಿಸಲು ಪೂರೈಸಲಾಗಿದೆ. 

26. ಬೆಂಗಳೂರಿನ ದಾದಿಯರ ಮಹಾವಿದ್ಯಾಲಯದಲ್ಲಿ ಎಂ.ಎಸ್‌.ಸಿ(ನರ್ಸಿಂಗ್‌) ತರಬೇತಿ 
ನೀಡಲು ಮಂಜೂರಾತಿಯಾಗಿದೆ. 

27. 202 ಸ್ನಾತಕೋತ್ತರ ಪದವೀಧರ. ಸ್ನಾತಕೋತ್ತರ ಡಿಪ್ಲೋಮಾ ಸೀಟುಗಳನ್ನು 
ಹೆಚ್ಚ ಳ ಮಾಡಲಾಗಿದೆ. 


28. 1994-95ರಲ್ಲಿ ಸ್ನಾತಕೋತ್ತರ ತರಗತಿಗಳಿಗೆ ಹಂಚಿಕೆಯನ್ನು ಸ್ಥಳದಲ್ಲೇ 
ತ್ವರಿತಗತಿಯಲ್ಲಿ ನೀಡಲು ಕ್ರಮ ಕೈಗೊಳ್ಳಲಾಗಿದೆ 


ಸಾರಾಂಶ | 
ಸಾಧನ ಸಾಮಗ್ರಿಗಳು ಸಲಕರಣೆಗಳು ಪೀಠೋಪಕರಣಗಳ ಪೂರೈಕೆ. 


1. ಬೋಧಕ ಆಸ್ಪತ್ರೆಗಳಿಗೆ ಸರಬರಾಜು ವೆಚ್ಚ - 174.24 ಲಕ್ಬರೂ.ಗಳು: 
p 3 ವೈದ್ಯಕೀಯ ಮಹಾವಿದ್ಯಾಲಯಗಳ ವೆಚ -..102.85 ಎ 
ಬಜ ೦ 
3. ದಂತ ಮಹಾವಿದ್ಯಾಲಯ ಖರೀದಿ ವೆಚ್ಚ - 21.40 ಖು; 
4. ಆಸ್ಪತ್ರೆ ಫಾರ್ಮಸಿ ಘಟಕಗಳಿಗೆ ಪೂರೈಕೆ ವೆಚ್ಚ - 14.08 ಡೆ 
5. ವಾರ್ಷಿಕ ಯೋಜನೆಯ ಇಡಿಗಂಟು ಖರೀದಿ ವೆಚ್ಚ 4 (823173 ಕಿ 


EET SEES ಮವ ಮ ವಾನ ಕ ಮವನ ಮಮಾ ಮಮ 
ಜುಮ್ಲಾ 480.29 ಲಕ್ಷ ರೂ.ಗಳು 


SEE ಸಕು ಜ್ಯ ಮ ಮುದ. 
1994-95ನೇ ಸಾಲಿನ ವಾರ್ಷಿಕ ಯೋಜನಾ ಕಾರ್ಯಕ್ರಮಗಳ ಸಂಕ್ಷಿಪ್ತ ವಿವರಣೆ : 
1. ನಿರ್ದೇಶನ ಮತ್ತು ಆಡಳಿತ - ವೈದ್ಯಕೀಯ ಶಿಕ್ಷಣ : 
ಎಂಟನೇ ಪಂಚವಾರ್ಷಿಕ ಯೋಜನೆಯ ಅಡಿಯಲ್ಲಿ ವೈದ್ಯಕೀಯ ಶಿಕ್ಷಣ 
ನಿರ್ದೇಶನಾಲಯಕ್ಕೆ ಒಂದು ಪ್ರತ್ಯೇಕ ಆಡಳಿತ ಕಛೇರಿಯ ನಿರ್ಮಾಣವನ್ನು 70.00 ಲಕ್ಷ 
ರೂ.ಗಳ ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲು 1994-95ನೇ ಸಾಲಿನಲ್ಲಿ 8.00 ಲಕ್ಷ 
ರೂ.ಗಳನ್ನು ಒದಗಿಸಲಾಯಿತು. 


2. ಬೋಧಕ ಆಸ್ಪತ್ರೆಗಳು, ಬೆಂಗಳೂರು : 
ಬೆಂಗಳೂರಿನ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಚಿಕಿತ್ಸಾ ಸೇವೆಗಳ ಸೌಕರ್ಯಕ್ಕಾಗಿ 
ವಿಕ್ಟೋರಿಯಾ ಆಸ್ಪತ್ರೆ, ವಾಣೀವಿಲಾಸ ಆಸ್ಪತ್ರೆ, ಮಿಂಟೋ ಕಣ್ಣಾಸ್ಪತ್ರೆ, ಬೆಂಗಳೂರು 


87 


ಇವುಗಳನ್ನು ನಿಯೋಜಿಸಲಾಗಿದೆ. ಒಂದು ಆಂಬ್ಯುಲೆನ್ಸ್‌ ವಾಹನವನ್ನು ಖರೀದಿಸಿ. ಬೆಂಗಳೂರಿನ 
ವಿಕ್ಟೋರಿಯಾ ಆಸ್ಪತ್ರೆಗೆ ಪೂರೈ ರೆಸಲಾಯಿತು. 1994- -95ನೇ ಸಾಲಿನಲ್ಲಿ ಹೆಚ್ಚುವರಿ ಸಿಬ್ಬಂದಿ 
3 ಲಿಫ್ಟ್‌ ಅಟೆಂಡರ್‌'ಗಳನ್ನು EE ಮಾಡಲಾಯಿತು. 


3. ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆ. ಬೆಂಗಳೂರು : 

ಈ ಆಸ್ಪತ್ರೆಯು ಬೆಂಗಳೂರಿನ ವೈದ್ಯಕೀಯ ಕಾಲೇಜಿಗೆ ನಿಯೋಜಿಸಲಾಗಿದೆ. ಇಲ್ಲಿ 
ಆಧುನಿಕ ಚಿಕಿತ್ಸಾವಿಭಾಗವನ್ನು 465. 00 ಲಕ್ಷ ರೂ.ಗಳ ಅಂದಾಜು ವೆಚ್ಚ ದಲ್ಲಿ ನಿರ್ಮಿಸಲು 
ಈವರೆಗೆ 154.24ಲಕ್ಟ ರೂ.ಗಳನ್ನು ವೆಚ್ಚ ಮಾಡಲಾಗಿದೆ. 1994- 95ನೇ ಸಾಲಿಗೆ 41 93 
ಲಕ್ಷ ರೂ. ಗಳನ್ನು ಇದಕ್ಕಾಗಿ ಒದಗಿಸಲಾಗಿದೆ. ದೇಶ -ವಿದೇಶಗಳ ಗಣ್ಯವ್ಯಕ್ತಿಗಳಿಗೆ ವಿಶೇಷ 
ಚಿಕಿತ್ಸಾ ಸೌಲಭ್ಯಗಳನ್ನು ಹ ಆಸ್ಪತ್ರೆಯಲ್ಲಿ ಒದಗಿಸಲು ಹೆಚ್ಚು ವರಿ ವಿಶೇಷ ವಿಭಾಗಗಳನ್ನು 
ಅತ್ಯಾಧುನಿಕ MES ಸಜ್ಜು ಗೊಳಿಸಲಾಗಿದೆ. 


4. ವೈದ್ಯಕೀಯ ಮಹಾವಿದ್ಯಾ ಲಯದ ಆಸ್ಪತ್ರೆಗಳು. ಮೈಸೂರು: 
ಕೃಷ್ಣ ರಾಜೇಂದ್ರ ಆಸ್ಪತ್ರೆ ಹಾಗೂ ಚೆಲುವಾಂಬ ಆಸ್ಪತ್ರೆಗಳನ್ನು ಮೈಸೂರಿನ ಸರ್ಕಾರೀ 
ವೈದ್ಯಕೀಯ ಕಾಲೇಜಿಗೆ ನಿಯೋಜಿಸಲಾಗಿದೆ. ಇಲ್ಲಿನ ಸುಟ್ಟಗಾಯಗಳ 'ವಾರ್ಡ್‌, ಕ್ಷ-ಕಿರಣ 
ವಿಧಾಗ ಶಸ್ತ್ರ ವಿಭಾಗ ಹೊರರೋಗಿಗಳ ವಿಭಾಗದ ಕಟ್ಟ ಡಗಳು ಪ್ರಗತಿಯ ಹಂತದಲ್ಲಿದೆ. 
ಷ್ಲರಾಜೇಂದ್ರ ಆಸ್ಪ ತ್ರೆಗೆ ಹೆಚ್ಚುವರಿ ಸಿಬ್ಬಂದಿಯನ್ನು "ಹೊರರೋಗಿಗಳ ಸೌಕರ್ಯಕ್ಕಾಗಿ 
ಮ ಮಾಡಲಾಗಿದೆ. 300 ಹಾ ಹಾಸಿಗೆಗಳ ಒಳರೋಗಿಗಳ ವಿಭಾಗಕ್ಕೆ 16.00 ಲಕ್ಷ 
ರೂ.ಗಳ ವೆಚ್ಚದಲ್ಲಿ ಉಪಕರಣಗಳನ್ನು ಖರೀದಿಸಲಾಗಿದೆ. 


5. ಜಿಲ್ಲಾಆಸ್ಪತ್ರೆ, ಮಂಗಳೂರು : 
ಸರ್ಕಾರೀ ವೆನ್‌ಲಾಕ್‌ ಜಿಲ್ಲಾ ಆಸ್ಪತ್ರೆ ಮತ್ತು ಲೇಡಿ ಘೋಷನ್‌ ಆಸ್ಪತ್ರೆಗಳನ್ನು 
ಮಣಿಪಾಲ, ಮಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ನಿಯೋಜಿಸಲಾಗಿದೆ. 
1994-95ನೇ ಸಾಲಿನಲ್ಲಿ ಒಂದು ವಾಹನ ಚಾಲಕ ಹುದ್ದೆ ಯನ್ನು ಮಂಜೂರು ಮಾಡಿಸಿ, ಒಂದು 
ಆಂಬ್ಯುಲೆನ್‌ ಭಾಸ ಖರೀದಿಸಿ ಪೂರೈಸಲಾಗಿದೆ. 


6. ಜಿಲ್ಲಾಆಸ್ಪತ್ರೆ, ಬೆಳಗಾವಿ : | 

ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯನ್ನು ಜಿ.ಎನ್‌. ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ 
ನಿಯೋಜಿಸಲಾಗಿದೆ. 1994-95ನೇ ಸಾಲಿನಲ್ಲಿ ಯೋಜನೆ ಲೆಕ್ಕಶೀರ್ಷಿಕೆಯಡಿ 1.50ಲಕ್ಷ 
ರೂ.ಗಳನ್ನು ಹೆಚ್ಚುವರಿ ಸಿಬ್ಬಂದಿಯ ಮಂಜೂರಾತಿಗಾಗಿ ಒದಗಿಸಲಾಗಿದೆ. 


7. ಜಿಲ್ಲಾಆಸ್ಪತ್ರೆ ಗುಲ್ಬರ್ಗ : 
ಗುಲ್ಬರ್ಗ ಜಿಲ್ಲಾ ಆಸ್ಪತ್ರೆಯನ್ನು ಎಂ. ಆರ್‌. ವೈದ್ಯಕೀಯ ಕಾಲೇಜಿಗಾಗಿ ನಿಯೋಜಿಸಲಾಗಿದೆ. 


: 1994-95ನೇ ಸಾಲಿನ ವಾರ್ಷಿಕ ಯೋಜಕ ಅಡಿಯಲ್ಲಿ ಹೆಚ್ಚು ವರಿ ಸಿಬ್ಬ ದಿಯ | 
ಮಂಜೂರಾತಿಗಾಗಿ 50 ಲಕ್ಷ ರೂ.ಗಳನ್ನು ಒದಗಿಸಲಾಗಿದೆ. 


88 


| 
| 


8. ಚಿಗಟೇರಿ ಸಾರ್ವ":ನಿಕ ಆಸ್ಪತ್ರೆ. ದಾವಣಗೆರ : 
ಚಿಗಟೇರಿ ಸಾರ್ವಜನಿಕ ಅಸ್ಪತ್ರೆ, ಹೆಂಗಸರ ಮತ್ತು ಮಕ್ಕಳ ಆಸ್ಪತ್ರೆ. ಕ್ಷಯರೋಗ ಆಸ್ಪತ್ರೆ 
ಇವುಗಳನ್ನು ಜೆ. ೫. ಎಂ. ವೃದ್ಯಕೀಯ ಮಹಾವಿದ್ಯಾಲಯಕ್ಕೆ ನಿಯೋಜಿಸಲಾಗಿದೆ. ಇಲ್ಲಿಗೆ 
ಒಂದು ವೈ: ಕೀಯ ಚಿಕಿತ್ಸೆಗಾಗಿ ಅಂಬ್ಯುಲೆನ್ಸ್‌ ವಾಹನವನ್ನು ಪೂರೈಸಲಾಗಿದೆ. 1994- 
95ರ" ಯೋಜನೆಯಡಿಯಲ್ಲಿ ಹೆಚ್ಚುವರಿ ಸಿಬ್ಬಂದಿಯ ಮಂಜೂರಾತಿ ಪ್ರಸ್ತಾವನೆಯನ್ನು 
ಸರ್ಕಾ ಕ್ಕೆ ಸಲ್ಲಿಸಲಾಗಿದೆ. 


9. ಮಾನಸಿಕ ಆಸ್ಪತ್ರೆ, ಧಾರವಾಡ : 

ಈ ಆಸ್ಪತ್ರೆಯನ್ನು ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ 
ನಿಯೋಜಿಸಲಾಗಿದೆ. ಎರಡು ಹೆಚ್ಚುವರಿ ಹಾಸಿಗೆಗಳ ವಿಭಾಗವನ್ನು 15.00 ಲಕ್ಷ ರೂ.ಗಳ 
ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲು ಹಾಗೂ ನೀರು ಸರಬರಾಜು ವ್ಯವಸ್ಥೆ ಯ ಸುಧಾರಣೆಗಳಿಗಾಗಿ 
1994-95ರಲ್ಲಿ 8.00 ಲಕ್ಷ ರೂ. ಗಳನ್ನು ಯೋಜನೆಯಡಿಯಲ್ಲಿ ಒದಗಿಸಲಾಗಿದೆ. 


10. ಶಾಂತಾಬಾಯಿ ಶಿವರಾಂ ಕ್ಷಯ ಮತ್ತು ಎದೆ ರೋಗಿಗಳ ಆಸ್ರತ್ರೆ, 
ಬೆಂಗಳೂರು : | 
ಈ ಆಸ್ಪತ್ರೆಯನ್ನು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ನಿಯೋಜಿಸಲಾಗಿದೆ. 
ಇಲ್ಲಿಗೆ ಒಂದು ಅಂಬ್ಯುಲೆನ್ಸ್‌ ವಾಹನವನ್ನು ಒದಗಿಸಲಾಗಿದೆ. ವೈದ್ಯಕೀಯ ದಾಖಲೆಯ 
ವಿಭಾಗದ' ಮಂಜೂರಾತಿಗಾಗಿ 2.50 ಲಕ್ಷ ರೂ.ಗಳನ್ನು ಒದಗಿಸಲಾಗಿದೆ. 


11. ರಾಜಕುಮಾರಿ ಕೃಷ್ಣರಾಜಮ್ಮಣ್ಣಿ ಕ್ಷಯ ಮತ್ತು ಎದೆ ರೋಗಿಗಳ ಆಸ್ಪತ್ರೆ. 
ಮೈಸೂರು : 

ಈ ಆಸ್ಪತ್ರೆಯನ್ನು ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ನಿಯೋಜಿಸಲಾಗಿದೆ. 
ಇಲ್ಲಿ 8.00 ಲಕ್ಷ ರೂ.ಗಳ ಅಂದಾಜು ವೆಚ್ಚದಲ್ಲಿ ಆಧುನಿಕ ಅಡುಗೆ ಕೋಣೆಯನ್ನು 
ಸುಸಜ್ಜಿತಗೊಳಿಸಲು ಮಂಜೂರಾತಿ ನೀಡಲಾಗಿದೆ. ಒಂದು ಆಂಬುಲೆನ್ಸ್‌ ವಾಹವನ್ನು ಖರೀದಿಸಿ 
ಒದಗಿಸಲಾಗಿದೆ. 


12. ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು : 

ಭಾರತೀಯ ವೈದ್ಯಕೀಯ ಮಂಡಲಿ ನಿಯಮಾನುವಳಿಯಾನುಸಾರ 1994-95ನೇ 
ಸಾಲಿನ ವಾರ್ಷಿಕ ಯೋಜನೆಯಡಿಯಲ್ಲಿ ಹೆಚ್ಚು ವರಿ. ಬೋಧಕ ಸಿಬ್ಬಂದಿ ಹಾಗೂ ಆಧುನಿಕ 
ಉಪಕರಣಗಳ ಪೂರೈಕೆಗಾಗಿ 97.00 ಲಕ್ಷ ರೂ.ಗಳನ್ನು ಒದಗಿಸಲಾಗಿದೆ. ಇ.ಸಿಜಿ. ತಂತ್ರಜ್ಞ 
ಹುದ್ದೆಯನ್ನು ಮಂಜೂರು ಮಾಡಲಾಯಿತು. ಸ್ನಾತಕೋತ್ತರ ಮಹಿಳಾ ಅಭ್ಯರ್ಥಿಗಳಿಗೆ 
29.00 ಲಕ್ಷರೂ.ಗಳ ಅಂದಾಜು ವೆಚ್ಚದಲ್ಲಿ ವಸತಿ ನಿಲಯವನ್ನು ನಿರ್ಮಿಸಲು 
ಕ್ರಮಕೈಗೊಳ್ಳಲಾಗಿದೆ. ಅನಾಟಮಿ ವಿಭಾಗ(ಶವಪರೀಕ್ಷಾ ವಿಭಾಗ, ಪ್ರಾಣಿ ಪ್ರಯೋಗಾಲಯ 
ಹಾಗೂ ಉಪಹಾರ ಮಂದಿರದ ಕಟ್ಟಡಗಳ ನಿರ್ಮಾಣವು ಪ್ರಗತಿಯಲ್ಲಿದೆ. ಮಾನಸಿಕ 
ಚಿಕಿತ್ಸೆಯಲ್ಲಿ ಸ್ನಾತಕೋತ್ತರ ತರಗತಿಯನ್ನು 1993-94ರಲ್ಲ ಪ್ರಾರಂಭಿಸಲಾಯಿತು. 


89 
K-೫7 


13. ವೈ ದೃಕೀಯ ಮಹಾವಿದ್ಯಾ ಲಯ, ಮೃ ಸೂರು : 
ಜಕ್ಕರಾಯನ ಕೆರೆ ಅಂಗಳದಲ್ಲಿ 120.00 ಲಕ್ಷ ರೂ.ಗಳ ಅಂದಾಜು ವೆಚ್ಚೆ ದಲ್ಲಿಒಂದು 
ಸುಸಜ್ಜಿತ ಸಭಾಂಗಣವನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಕಾಲೇಜು ಸಿಬ್ಬಂದಿಯ 
ವಸತಿ ಗೃಹವನ್ನು 50.00 ಲಕ್ಷ ರೂ. ಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲು ಕ್ರಮ 
ಕ್ಸ ಗೊಳ್ಳ ಲಾಗಿದೆ. ಸ್ನಾತಕೋತ್ತರ, ಮತ್ತು ಪದವೀಧರ ವಿದಾ ರ್ಥಿಗಳಿಗೆ ವಸತಿನಿಲಯವನ್ನು 
ಬಟ 15.00 ಲಕ್ಷ ರೂ. ಗಳಲ್ಲಿ ಮಂಜೂರು ಮಾಡಲಾಗಿದೆ. ಹೆಚ್ಚು ವರಿ ಸಿಬ್ಬ ದಿಯ 
ಮಂಜೂರಾತಿಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 


14. ದಂತ ಮಹಾವಿದ್ಯಾಲಯ, ಬೆಂಗಳೂರು : 
ಹೆಚ್ಚುವರಿ ಹಥ ಕಲ್ಪಿಸಲು ಕ್ರಮ ಕೈಗೊಳ್ಳ ಲಾಗಿದೆ. ಯೋಜನೆಯ 
ಫರಿಯಲ್ಲಿ ಬೋಧಕ ಸಿಬ್ಬಂದಿ ಹಾಗೂ ಹೆಚ್ಚು ವರಿ ಒಬ್ಬ ಹ ಮಂಜೂರಾತಿಗಾಗಿ 
ಪ್ರಸ್ತಾವನೆಯನ್ನು ಸಲ್ಲಿ Re ಸ್ನಾತಕೋತ್ತ ರ” ತರಗತಿಗಳನ್ನು ವಿಶಿಷ್ಟ ವಿಭಾಗಗಳಲ್ಲಿ 
ತರಬೇತಿ ಪಡೆಯಲು ಕ್ರಮ ಕೈ ಗೊಳ್ಳ ಲಾಗಿದೆ. ಈಗಿರುವ ಕಟ್ಟಡದ "ಮೇಲೆ ಎರಡನೇ ಮಹಡಿ 
ಕಟ್ಟಡವನ್ನು 30.00 ಲಕ್ಷ ಸ ಗಳ ಅಂದಾಜು ವೆಚ್ಚ ದಲ್ಲಿ "ನಿರ್ಮಿಸಲು ಯೋಜಿಸಲಾಗಿದೆ. 


15. ದಾದಿಯರ ಶಾಲೆ, ಜಿಲ್ಲಾ ಆಸ್ಪತ್ರೆ, ಬಿಜಾಪುರ : 

1994-95ನೇ ಸಾಲಿನಲ್ಲಿ ಯೋಜನೆಯ ಅಡಿಯಲ್ಲಿ ದಾದಿಯರ ಶಾಲೆಯ ಸಿಬ್ಬಂದಿಗೆ 
ವೇತನ, ಶಿಷ್ಯವೇತನ. ಗೌರವಧನ ಇತರೇ ವೆಚ್ಚಗಳಿಗಾಗಿ 5.00 ಲಕ್ಷ ರೂ.ಗಳನ್ನು 
ಒದಗಿಸಲಾಗಿದೆ. 


16. ದಾದಿಯರ ಮಹಾವಿದ್ಯಾಲಯ ಬೆಂಗಳೂರು - ಹಾಗೂ ದಾದಿಯರ 


ಶಾಲೆಗಳು : 

ದಾದಿಯರ ಮಹಾವಿದ್ಯಾಲಯಕ್ಕೆ ಯೋಜನೇತರ ವೆಚ್ಚದಲ್ಲಿ 33.99ಲಕ್ಷ ರೂ.ಗಳನ್ನು 
1994-95ರಲ್ಲಿ ಒದಗಿಸಲಾಗಿದೆ. 'ಬೋಧಕ ಆಸ್ಪತ್ರೆಗಳಿಗೆ ಹೊಂದಿಕೊಂಡಿರುವ 9 ದಾದಿಯರ 
ಶಾಲೆಗಳ ನಿರ್ವಹಣೆಗೆ ಯೋಜನೇತರ ವೆಚ್ಚದಲ್ಲಿ 171.31 ಲಕ್ಷ ರೂ.ಗಳನ್ನು ಒದಗಿಸಲಾಗಿದೆ. 
' ಬೆಂಗಳೂರಿನ ದಾದಿಯರ ಮಹಾವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವೀ ತರಗತಿಯನ್ನು 
' ಪ್ರಾರಂಭಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. 
17. ಬಂಡವಾಳ - ವೆಚ್ಚ-1994-95ರಲ್ಲಿ ಪೂರ್ಣಗೊಂಡ ಕಟ್ಟಡಗಳ ವಿವರ : 
1. ಮೈಸೂರಿನ ಚೆಲುವಾಂಬ ಆಸ್ಪತ್ರೆಯ ಹೊಸ ಹೊರರೋಗಿಗಳ ವಿಭಾಗದ ಕಟ್ಟಡ. 
2. ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಯ ಬಹು ಮಹಡಿ ಕಟ್ಟಡ. 
3. ಮೈಸೂರಿನ ಕೃಷ್ಣ ರಾಜೇಂದ್ರ ಆಸ್ಪತ್ರೆಯ ಸುಟ್ಟಗಾಯಗಳ ವಿಭಾಗದ ಕಟ್ಟಡ 
4. ಶವಪರೀಕ್ಷಾ ವಿಭಾಗ (ಅನಾಟಮಿ)ದ ಕಟ್ಟಡಗಳು ವೈದ್ಯಕೀಯ ಮಹಾವಿದ್ಯಾಲಯ 

ಬಳ್ಳಾರಿ 

೪ 


90 


1994-95ನೇಸಾಲಿನ ವಾರ್ಷಿಕ ಯೋಜನೆಯ ಅಡಿಯಲ್ಲಿ ಖರೀದಿಸಿ, 
ಪೂರೈಸಲಾದ ಸಾಧನ ಸಾಮಗ್ರಿಗಳು, ಸಲಕರಣೆಗಳು, ಆಂಬ್ಯುಲೆನ್ಸ್‌ 


4. 


ವಾಹನಗಳು ಇತ್ಯಾದಿಗಳ ವಿವರ : 


. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ. ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆ. 


ಶಾಂತಾಬಾಯಿ ಶಿವರಾಂ ಕ್ಷಯ ಮತ್ತು ಎದೆರೋಗಿಗಳ ಆಸ್ಪತ್ರೆ, ಹುಬ್ಬಳ್ಳಿಯ 
ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯದ ಆಸ್ಪತ್ರೆಗಳಿಗೆ ಒಟ್ಟು 4 ಡೀಸಲ್‌ 
ಜನರೇಟರ್‌ (ವಿದ್ಯುದ್ವಾಹಕ) ಯಂತ್ರಗಳನ್ನು ಖರೀದಿಸಿ ಅಳವಡಿಸಲಾಯಿತು. 


ಶ್ರವಣ ಮತ್ತು ವೀಕ್ಷಣ ಉಪಕರಣಗಳು, ದೂರದರ್ಶನ ಹಾಗೂ ವಿ.ಸಿ.ಆರ್‌. 
ಸೆಟ್ಟುಗಳನ್ನು ಖರೀದಿಸಿ ಬೆಂಗಳೂರಿನ ವೈದ್ಯಕೀಯ ಕಾಲೇಜು, ದಂತ ಮಹಾವಿದ್ಯಾಲಯ, 
ದಾದಿಯರ ಕಾಲೇಜು ದಾದಿಯರ ಶಾಲೆ, ಮೈಸೂರಿನ ವೈದ್ಯಕೀಯ ಮಹಾವಿದ್ಯಾಲಯ, 
ಚೆಲುವಾಂಬ ಆಸ್ಪತ್ರೆ. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ, 
ಬಳ್ಳಾರಿಯ ಸರ್ಕಾರಿ ವೆಲ್ಲೆಸ್ಲಿ ಕ್ಷಯ ಮತ್ತು ಎದೆರೋಗಿಗಳ ಆಸ್ಪತ್ರೆ ಇವುಗಳಿಗೆ 
ಖರೀದಿಸಿ ಪೂರೈಸಲಾಯಿತು. 


ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ. ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆ. 
ಮೈಸೂರಿನ ಕೃಷ್ಣರಾಜೇಂದ್ರ ಆಸ್ಪತ್ರೆ, ದಾವಣಗೆರೆಯ ಚಿಗಟೇರಿಯ ಸಾರ್ವಜನಿಕ 
ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗ, ಬಳ್ಳಾರಿಯ ವೈದ್ಯಕೀಯ ಕಾಲೇಜು. 
ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಇವುಗಳಿಗೆ ಏಳು (7) 
ಕೊಳಕು ಮತ್ತು ಗಲೀಜು ಪದಾರ್ಥಗಳನ್ನು ಸುಡಲು ಇನ್ಸಿಲೇಟರ್‌ ಚಿಮಣಿ ಯಂತ್ರ 
ಗಳನ್ನು ಖರೀದಿಸಿ ಪೂರೈಸಲಾಯಿತು. 


ಈ ಕೆಳಗೆ ಸೂಚಿಸಲಾದ 9 ಬೋಧಕ ಆಸ್ಪತ್ರೆಗಳಿಗೆ ಆಂಬ್ಯುಲೆನ್ಸ್‌ ವಾಹನಗಳನ್ನು 


ಖರೀದಿಸಿ ಪೂರೆ ೈಸಲಾಯಿತು. 


ಕೈ 


ಟೆ ಪಂ ಆ ಸಜ ತ ಜನ ಹ ೬ 


ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು 

ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆ 

ವಾಣಿವಿಲಾಸ ಆಸ್ಪತ್ರೆ. ಬೆಂಗಳೂರು 

ಶಾಂತಾಬಾಯಿ ಶಿವರಾಂ ಕ್ಷಯ ಮತ್ತು ಎದೆರೋಗ ಆಸ್ಪತ್ರೆ, ಬೆಂಗಳೂರು 
ಕೃಷ್ಣರಾಜೇಂದ್ರ ಆಸ್ಪತ್ರೆ, ಮೈಸೂರು 

ಚೆಲುವಾಂಬ ಆಸ್ಪತ್ರೆ. ಮೈಸೂರು 

ರಾಜಕುಮಾರಿ ಕೃಷ್ಣರಾಜಮ್ಮಣ್ಣಿ ಕ್ಷಯ ಮತ್ತು ಎದೆರೋಗಿಗಳ ಆಸ್ಪತ್ರೆ, ಮೈಸೂರು 
ಜಿಲ್ಲಾ ಆಸ್ಪತ್ರೆ, ಬೆಳಗಾವಿ 

ಚಿಗಟೇರಿ ಸಾರ್ವಜನಿಕ ಆಸ್ಪತ್ರೆ. ದಾವಣಗೆರೆ 


91 


24 


ನಿರ್ದೇಶಕರ ವೈಯಕ್ತಿಕ ಠೇವಣಿ ಲೆಕ್ಕದಲ್ಲಿ ಜಮೆ ಮಾಡಲಾಗಿದ್ದು ಮೂರುಕೋಟಿ 
ರೂಪಾಯಿಗಳಲ್ಲಿ 286. 65 ಲಕ್ಬ ರೂ.ಗಳ ಬೆಲೆಯ ಸಾಧನ ಸಾಮಗ್ರಿಗಳು. ಸಲಕರಣೆಗಳು 
ಕ್ಚ-ಕಿರಣ ಯಂತ್ರೋಪಕರಣಗಳನ್ನು ಖರೀದಿಸಿ ಬೋಧಕ ಆಸ್ಪತ್ರೆಗಳು ಹಾಗೂ ವೈದ್ಯಕೀಯ 


ಮಹಾವಿದ್ಕಾ ಲಯಗಳಿಗೆ ಪೂರೈ ಸಲಾಯಿತು. 


ಕ್ಕ 
ಇ 


ಅನುಬಂಧ -1 


ಆ. ಎರು ಬಿ. ಒಪ 
ರಾಜ್ಯದ ನಾಲ್ಕು ಸರ್ಕಾರೀ ವೈದ್ಯಕೀಯ ಕಾಲೇಜುಗಳಲ್ಲಿ 


ಸೀಟುಗಳು ಲಭ್ಯವಿರುತ್ತ ವೆ. 


625 ಸೀಟುಗಳು 
ಲಭ್ಯ ವಿರುತ್ತ ದೆ. ಮತ್ತುಖಾಸಗೀ ವೈ ದ್ಯ ೫ ಕಾಲೇಜುಗಳಲ್ಲಿ ಲಭ್ಯವಿರುವ ಒಟ್ಟು 2358 


ಸರ್ಕಾರದ ಹಾಗೂ ಖಾಸಗೀ ವೈದ್ಯಕೀಯ ಕಾಲೇಜುಗಳ ಸೀಟುಗಳ ವಿವರ : 


ಕ್ರಮ ಸಂಸ್ಥೆ ಹೆಸರು 1994-95 
ಸಂಖ್ಯೆ | 
ಅ. ಸರ್ಕಾರೀ ವೈದ್ಯಕೀಯ ಕಾಲೇಜು 
1. ವೈದ್ಯಕೀಯ ಕಾಲೇಜು, ಬೆಂಗಳೂರು 
2. ವೈದ್ಯಕೀಯ ಕಾಲೇಜು. ಮೈಸೂರು 
3. ವೈದ್ಯಕೀಯ ಕಾಲೇಜು, ಬಳ್ಳಾರಿ 
4. ಕರ್ನಾಟಕ ವೈದ್ಯಕೀಯ ಕಾಲೇಜು, ಹುಬ್ಬಳ್ಳಿ 


ಉಪ ಮೊತ್ತ 


ಆ. ಖಾಸಗೀ ವೈದ್ಯಕೀಯ ಕಾಲೇಜು : 

. ಸೆಂಟ್‌ ಜಾನ್‌ ವೈದ್ಯಕೀಯ ಕಾಲೇಜು, ಬೆಂಗಳೂರು 

ಎಂ. ಎಸ್‌. ರಾಮಯ್ಯವೈದ್ಯಕೀಯ ಕಾಲೇಜು. ಬೆಂಗಳೂರು 
ಡಾ ॥ ಅಂಬೇಡ್ಕರ್‌ ವೈದ್ಯಕೀಯ ಕಾಲೇಜು, ಬೆಂಗಳೂರು 
ಕೆಂಪೇಗೌಡ ವೈದ್ಯಕೀಯ ಕಾಲೇಜು, ಬೆಂಗಳೂರು 

ಜೆ. ಜೆ. ಎಂ. ವೈದ್ಯಕೀಯ ಕಾಲೇಜು, ಗುಲ್ಬರ್ಗ 

ಜೆ. ಎನ್‌. ವೈದ್ಯಕೀಯ ಕಾಲೇಜು, ಬೆಳಗಾಂ 


ಎಂ. ಆರ್‌. ವೈದ್ಯಕೀಯ ಕಾಲೇಜು, ಗುಲ್ಬರ್ಗ 


ತಾತಾ 


೫ NH YN 


92 


ಸೀಟುಗಳ ಸಂಖ್ಯೆ 


208 
174 
118 
125 


625 


60 
150 
120 
120 
328 


195 


185 


8. ಆದಿ ಚುಂಚನಗಿರಿ ವೈದ್ಯಕೀಯ ಕಾಲೇಜು. ನಾಗಮಂಗಲ(ಮಂಡ್ಯ) 195 


9. ಅಲ್‌ಅಮೀನ್‌ ವೈದ್ಯಕೀಯ ಕಾಲೇಜು, ಬಿಜಾಪುರ 130 
10. ಜೆ. ಎಸ್‌.ಎಸ್‌. ವೈದ್ಯಕೀಯ ಕಾಲೇಜು, ಮೈಸೂರು 200 
11. ಶ್ರೀ ದೇವರಾಜ್‌ ಅರಸ್‌ ದತ್ತಿ ವೈದ್ಯಕೀಯ ಕಾಲೇಜು. ಕೋಲಾರ 150 
12. ಬಿ.ಎಲ್‌.ಡಿ.ಇ. ಎ. ವೈದ್ಯಕೀಯ ಕಾಲೇಜು, ಬಿಜಾಪುರ 180 
13. ಸಿದ್ದಾರ್ಥ ವೈದ್ಯಕೀಯ ಕಾಲೇಜು. ತುಮಕೂರು 195 
14. ಕಸ್ತೂರ ಬಾ ವೈದ್ಯಕೀಯ ಕಾಲೇಜು. ಮಂಗಳೂರು 150 

'ಉಪ ಮೊತ್ತ 2358 


(ಅ + ಆ) ಸರ್ಕಾರಿ ಮತ್ತು ವೈದ್ಯಕೀಯ ಕಾಲೇಜುಗಳ 
ಸೀಟಿನ ಮೊತ್ತ 2983 


ಅ. ಸ್ನಾತಕೋತ್ತರ ಹದವಿ ತರಗತಿ : 
ರಾಜ್ಯದ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಹಾಗೂ ದಂತ ಮಹಾವಿದ್ಯಾಲಯಗಳಲ್ಲಿ 
ಹಾಗೂ ವಿಶೇಷ ಪರಿಣಿತ ಸೇವೆಗಳಲ್ಲಿ ಒಟ್ಟು 889 ಸೀಟುಗಳ ಸೌಲಭ್ಯವನ್ನು ಪದವೀಧರ. 
ಸ್ನಾತಕೋತ್ತರ ಹಾಗೂ ಡಿಪ್ಲೋಮಾ ತರಗತಿಗಳಿಗೆ ಪ್ರವೇಶವಕಾಶ ಕಲ್ಪಿಸಲಾಗಿದೆ. 


93 


ಅನುಬಂಧ - 2 


ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ `ಕೇಡರ್‌ ವೈಸ್‌ ಪ್ರಕಾರ ಇರುವ ಹುದ್ದೆಗಳ 


ವಿವರ 
ತಾರಾ 
ಕ್ರಮ ಸಂಖ್ಯೆ ಪದನಾಮ ಹುದ್ದೆಗಳ ಸಂಖ್ಯೆ ಷರಾ 
SESS 
1. ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು 1 ಮುಖ್ಯ ಆಡಳಿತಾಧಿಕಾರಿ 
2. ಸಹ ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ 1 ಇವರು ಸಹನಿರ್ದೇಶಕರ 
3. ಉಪ ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ, 2 ಹುದ್ದೆ ಎದುರುಕಾರ್ಯ 
ಒಂದು ಮತ್ತು ಎರಡು ನಿರ್ವಹಿಸುತ್ತಿರುತ್ತಾರೆ. 
4. ಆಡಳಿತಾಧಿಕಾರಿ ವೈದ್ಯಕೀಯ ಶಿಕ್ಷಣ 1 
5. ಮುಖ್ಯ ಲೆಕ್ಕಾಧಿಕಾರಿ ಹಾಗೂ 
ಆರ್ಥಿಕ ಸಲಹೆಗಾರರು (ವೈಶಿ) 1 
6. ಯೋಜನಾ ಅಧಿಕಾರಿ, (ವೈಶಿ) 1 
7. ಹಿರಿಯ ಸರ್ಜನ್‌ (ವೈಶಿ) 1 
8. ನಿರ್ದೇಶಕರು, ಮಿಂಟೋ ಕಣ್ಣಾಸ್ಪತ್ರೆ, ಬೆಂಗಳೂರು 1 
9. ಪ್ರಾಂಶುಪಾಲರು, ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು 4 
10. ಪ್ರಾಂಶುಪಾಲರು, ಸರ್ಕಾರಿ ದಂತ ಕಾಲೇಜು, ಬೆಂಗಳೂರು 1 
11. ಪ್ರಾಂಶುಪಾಲರು, ದಾದಿಯರ ಶಾಲೆಗಳು 10 
12. ಪ್ರಾಂಶುಪಾಲರು, ದಾದಿಯರ ಕಾಲೇಜು, ಬೆಂಗಳೂರು 1 
13. ಬೋಧಕ ಆಸ್ಪತ್ರೆಗಳ ಅಧೀಕ್ಷಕರು 21 
14. ಮಹಿಳಾ ಆರೋಗ್ಯ ಕಾರ್ಯಕರ್ತೆಯರ 
ತರಬೇತಿ ಶಾಲೆಯ ಅಧೀಕ್ಷಕರು 4 
15. ಪ್ರೊಫೆಸರ್‌ 217 
16. ಸಹಾಯಕ ಫ್ರೊಫೆಸರ್ಸ್‌ 237 
17. ಉಪನ್ಯಾಸಕರು 432 
18. ದಾದಿಯರ ಬೋಧಕರು 60 
19. ಕ್ಲಿನಿಕಲ್‌ ಇನ್‌ಸ್ಟೆಕ್ಟರ್ಸ್‌ 4 
ಉಪ ಮೊತ್ತ 1000 


ಕೆಳಕಂಡ ಹುದ್ದೆಗಳು ಎರಡೂ ಇಲಾಖೆಗಳಿಗೆ ಸಾಮಾನ್ಯವಾಗಿ ಅನ್ವಯಿಸುತ್ತವೆ. 
20. ಆರೋಗ್ಯ ಉಪಕರಣಗಳ ಅಧಿಕಾರಿ | 
21. ಉಪ ನಿರ್ದೇಶಕರು, ಸಾರಿಗೆ 1 
22. ಉಪ ನಿರ್ದೇಶಕರು, ಔಷಧ | 


23. ಉಪ ನಿರ್ದೇಶಕರು, ವೈದ್ಯಕೀಯ 1 

24. ಸಹ ನಿರ್ದೇಶಕರು, ನೇತ್ರ ] 

25. ಸಹ ನಿರ್ದೇಶಕರು, ವೈದ್ಯಕೀಯ 1 

26. ಸಹ ನಿರ್ದೇಶಕರು, ಕ್ಷಯ 

27. ಸಹ ನಿರ್ದೇಶಕರು, ಕುಷ್ಠ ರೋಗ 1 

28. ಹಿರಿಯ ಸಹಾಯಕ ನಿರ್ದೇಶಕರು, ದಾದಿಯರು 1 
ಉಪ ಮೊತ್ತ 9 
ಒಟ್ಟು ಮೊತ್ತ 1009 


ಸಂಕ್ಷಿಪ್ತ ಮೇಲ್ನೋಟ ವೈದ್ಯಕೀಯ ಶಿಕ್ಷಣದ ವರದಿ 

ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆ ಯು ನಿಗಧಿಪಡಿಸಿರುವ ಗುರಿಯ ಮೇರೆಗೆ ಸರ್ವರಿಗೂ 
ಆರೋಗ್ಯ - 2000ದ ವರ್ಷದಲ್ಲಿ, ಸೇವೆಗಳು ಮುಟ್ಟುವ ನಿಗದಿತ ವರ್ಷವಾಗಿದೆ. ಆದ 
ಕಾರಣ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಪ್ರಾಮಾಣಿಕ ಪೂರ್ವಕವಾಗಿ ಸಮಾಜದಲ್ಲಿ 
ಹೊಸ ಸಾಮಾಜಿಕ ಬದಲಾವಣೆ ಅಥವಾ ಸಾಮಾಜಿಕ ಕ್ರಾಂತಿಯನ್ನು ವೈದ್ಯಕೀಯ ಮತ್ತು 
ಆರೋಗ್ಯ ಸೇವೆಗಳ ಹಳೇ ಪದ್ಧತಿಗಳನ್ನು ಹೋಗಲಾಡಿಸಿ, ನೂತನ ಆರೋಗ್ಯ ನಿಯಮಗಳನ್ನು 
ಅನುಸರಿಸಲು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಆದರೆ ಸಮಾಜದಲ್ಲಿ ಯಾವುದೇ ಹೊಸ 
ಪದ್ಧತಿಗಳನ್ನು ಅಥವಾ ಹೊಸ ವಿಧಾನಗಳನ್ನು ಅಳವಡಿಸಿದಾಗ ಸಮಾಜದಲ್ಲಿ ಶೀಘ್ರ 
ಬದಲಾವಣೆ ಕಂಡು ಬರಲು ಒಮ್ಮೆಗೇ ಕಷ್ಟವಾಗುತ್ತದೆ. ಕಾರಣ ಅವರ (ಜನರ) ಹಳೆಯ 
ಜ್ಞಾನ. ಮನೋಭಾವನೆ ಮತ್ತು ಅಭ್ಯಾಸಗಳ ಅಂತರದ ಸಮಸ್ಯೆ ಕಾಣಬರುವುದು ಸಹಜ. 
ಯಾವುದೇ ಹೊಸಪದ್ದ ತಿಗಳನ್ನು ಜಾರಿಗೊಳಿಸಿದಾಗ ಅದರ ಕೆಲಸವು ಸುಲಭವಾಗಿ ಪರಿಣಾಮ 
ಕಾರಿಯಾಗುವುದಿಲ್ಲ. ಇದು ಪರಿಣಾಮಕಾರಿ ಆಗಲು ಹಂತ ಹಂತವಾಗಿ ಬದಲಾವಣೆಯು 
ಕ್ರಮೇಣ ಅನುಷ್ಟಾನಕ್ಕೆ ಬರುವುದು. ಇದರಲ್ಲಿ ಮುಖ್ಯವಾಗಿ ಮೊದಲನೆಯ ಹಂತ 
ಜನರಲ್ಲಿಅರಿವನ್ನು ಮೂಡಿಸುವುದು. ಶ್ರದ್ಧೆಯನ್ನು ಉಂಟು ಮಾಡುವುದು. ಆಗಿಂದಾಗ್ಗೆ ಇದರ 
ಆಗು-ಹೋಗುಗಳನ್ನು ಅಳತೆ ಮಾಡಲಾಗುವುದು ಹಾಗೂ ಸಾಧು ಪ್ರಯತ್ನ ಹಾಗೂ ಅಂತಿಮ 
ಘಟ್ಟದ ಅಳವಡಿಕೆಗಳನ್ನು ಸಮತೋಲನದಿಂದ ಪರೀಕ್ಷಿಸಬೇಕಾಗುತ್ತದೆ. 


95 


26 


ಮೇಲಿನ ಎಲ್ಲಾ ಒಔಲಾವಣೆಗಳೂ ಆರೋಗ್ಯ ಶಿಕ್ಷಣದ ಪಾತ್ರವು ಅತ್ಯಾವಶ್ಯಕವಾಗಿದೆ. 
ಇದರಿಂದ ವೈದ್ಯಕೀಯ ಶಿಕ್ಷಣ ಸೇವೆಗಳು ಚಿಕಿತ್ಸಾ ಸೌಲಭ್ಯಗಳನ್ನು ಬದಲಾವಣೆಗೆ ತರಲು 
ಸಾಧ್ಯವಾಗುತ್ತದೆ. ಆರೋಗ್ಯ ಶಿಕ್ಷಣವು ಎಲ್ಲಾಆರೋಗ್ಯ ಕಾರ್ಯಕ್ರಮಗಳ ಅವಿಭಾಜ್ಯ 
ಅಂಗ ವಾಗಿದ್ದು, ಅದರಲ್ಲೂ ವಿಶೇಷವಾಗಿ ವ್ಯಾಪಕ ವಿಸ್ತಾರತೆಯನ್ನು ಸಜ್ಜುಗೊಳಿಸಿ ಇದರ 
ಮುಖಾಂತರ ರೋಗ ನಿರೋಧಕ ಸೇವೆಗಳು, ಗುಣಪಡಿಸುವ ಹಾಗೂ ಔಷಧಿಗಳ ಚಿಕಿತ್ಸೆಗೆ 
ಒಳಪಡದೆ ಮೇಲ್ದರ್ಜೆಗೇರಿಸುವ. ಮುಂದುವರಿಸುವ ಸೇವಾ ವಿಧಾನ ಹಾಗೂ ಪುನಃರ್ವಸತಿ 
ಯನ್ನು ಆಸ್ಪತ್ರೆಗಳು ಹಾಗೂ ಹೊರ ವಲಯಗಳಲ್ಲಿ ಆರೋಗ್ಯ ಶಿಕ್ಷಣದ ಕಾರ್ಯ 
ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು. ಈ ದಿಸೆಯಲ್ಲಿ ವೈದ್ಯಕೀಯ ಶಿಕ್ಷಣ 
ಇಲಾಖೆಯು ಪ್ರಾಮಾಣಿಕ ಪ್ರಯತ್ನದಿಂದ ಈ ಕೆಳಕಂಡ ಕ್ಷೇತ್ರಗಳನ್ನು ಬಲಪಡಿಸುವುದು 
ಮುಖ್ಯ ಗುರಿಯಾಗಿದೆ. 


1. ಬೋಧಕ ಶಿಕ್ಷಣ ಮತ್ತು ತರಬೇತಿ ಕಾರ್ಯಕ್ರಮ. 

2. ಆರೋಗ್ಯ ಶಿಕ್ಷಣ ಮತ್ತು ಸೇವೆ. 

3. ಸರಿಯಾದ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಗುರುತಿಸುವುದು ಮತ್ತು ಗುಣ 
ಪಡಿಸುವುದು. 

4. ಸಾಮಾಜಿಕ ಉಪನಿಂದನೆಗಳನ್ನು ನಿವಾರಿಸುವುದು. . 

5. ಸಾಂಸ್ಕೃತಿಕ, ಸಾಮಾಜಿಕ, ಮಾನಸಿಕ. ಆರ್ಥಿಕ ಅಂಶಗಳನ್ನು ತಿಳಿದು ಮುಂದಿನ ಕ್ರಮ 
ಕೈಗೊಳ್ಳಲು ಪ್ರೋತ್ಸಾಹಿಸುವುದು. 

6. ಕ್ರಮಬದ್ಧವಾದ ರೋಗಲಕ್ಷಣ. ನಿರ್ಣಯಗಳನ್ನು ಗುರುತಿಸುವುದು. ಕ್ಷ- ಕಿರಣ 
- ಪ್ರಧಾನ ಹಾಗೂ ಸಾಮಾನ್ಯ ಶಸ್ತ್ರ ಚಿಕಿತ್ಸೆ. ಹಾಗೂ ಆಸ್ಪತ್ರೆ ಫಾರ್ಮಸಿಯಲ್ಲಿ ಮುಖ್ಯ 
ಅಂತರ್ನಾಳ ದ್ರಾವಣಗಳನ್ನು ಉತ್ಪನ್ನ ಮಾಡುವುದು. 


7. ಸಭೆ, ಸಮ್ಮೇಳನ, ಚರ್ಚಾಕೂಟ, ವಿಚಾರಗೋಷ್ಠಿ, ವಸ್ತುಪ್ರದರ್ಶನ ಮತ್ತು 
ಕಮ್ಮಟಗಳನ್ನು ಏರ್ಪಡಿಸುವುದು. 


8. ಸ್ನಾತಕೋತ್ತರ . ಮತ್ತು ಪದವೀಧರರ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ವೈದ್ಯಕೀಯ 
ಗ್ರಂಥಗಳು, ನಿಯತಕಾಲಿಕಗಳು ಇತ್ಯಾದಿಗಳನ್ನು ಪೂರೈಸುವುದು. 


9. ಸಂಶೋಧನಾ ಚಟುವಟಿಕೆಗಳನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ವಿವಿಧ ವಿಷಯಗಳ ಬಗ್ಗೆ 
ನಿರ್ವಹಿಸುವುದು ಇತ್ಯಾದಿ. 


10. ವೈದ್ಯಕೀಯ ದಾಖಲೆ ಮತ್ತು ವರದಿಗಳನ್ನು ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸುವುದು. 


11. ಈಗಾಗಲೇ ದಂತವೈದ್ಯ. ಶುಶ್ರೂಷಾ ಮಹಾವಿದ್ಯಾಲಯಗಳಲ್ಲಿ ಟಾಸ್ಕ್‌ ಪೋರ್ಸ್‌ 
ಕಮಿಟಿಗಳನ್ನು ರಚಿಸಲಾಗಿದೆ. ಹಾಗೂ ಉಳಿದ ಎಲ್ಲಾ ವೈದ್ಯಕೀಯ ಮಹಾವಿದ್ಯಾಲಯ 
ಗಳಲ್ಲಿ ಇದೇ ರೀತಿ ಟಾಸ್ಕ್‌ ಪೋರ್ಸ್‌ ಕಮಿಟಿಗಳನ್ನು ರಚಿಸಲು ನಿರ್ಧರಿಸಲಾಗಿದೆ. 


96 


12. ಇದರ ಜೊತೆಗೆ ನಾವು ಕಾಲಕಾಲಕ್ಕೆ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಗಳ ಹಾಗೂ ಬೋಧಕ 
ಆಸ್ಪತ್ರೆಗಳ ಪ್ರಾಂಶುಪಾಲರು ಮತ್ತು ಅಧೀಕ್ಷಕರುಗಳ ಸಭೆಯನ್ನು ಕರೆಯಲು ಸಹ 
ನಿರ್ಧರಿಸಲಾಗಿದೆ. 


13. ಸುಸಜ್ಜತ ಸಾಧನ ಸಾಮಗ್ರಿ, ಉಪಕರಣಗಳನ್ನು ವಿದ್ಯುತ್‌ವಾಹಕ ಯಂತ್ರಗಳನ್ನು. 
ಆಂಬ್ಯುಲೆನ್ಸ್‌ ವಾಹನಗಳನ್ನು ರಕ್ತನಿಧಿಗಳ ಆಧುನೀಕರಣ ಹಾಗೂ ಕಟ್ಟಡಗಳ 
ವಿಸ್ತರಣೆ, ಮಾರ್ಪಾಟು ಹಾಗೂ ದುರಸ್ತಿ ಕೆಲಸಗಳನ್ನು ಮಾಡುವುದರಿಂದ ವೈದ್ಯರಿಗೆ 
ಹಾಗೂ ರೋಗಿಗಳಿಗೆ. ದಾದಿಯರು ಹಾಗೂ ಅರೆ - ವೈದ್ಯಕೀಯ ಸಿಬ್ಬಂದಿಗಳಿಗೆ 
ಉತ್ತಮವಾದ ವಸತಿ ಸೇವಾ ಸೌಲಭ್ಯಗಳನ್ನು ಒದಗಿಸುವುದು ಈ ಇಲಾಖೆಯ 
ಮುಖ್ಯ ಉದ್ದೆ ೇಶಿತ ಗುರಿಯಾಗಿದೆ. 


ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಕುಂಠಿತಗೊಂಡಿರುವುದಕ್ಕೆ ಕಾರಣಗಳು : 


ಸುಪ್ರೀಂ ಕೋರ್ಟಿನ ತೀರ್ಪಿನ ಅನ್ವಯ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಮೀಸಲಾತಿ 
ನಿಯಮಗಳನ್ನು ಅನುಸರಿಸಬೇಕಾದ ಪ್ರಯುಕ್ತ ಇಲಾಖೆಯಲ್ಲಿ ಬಹುತೇಕ ಹುದ್ದೆಗಳನ್ನು 
ಖಾಲಿ ಇಟ್ಟಿರುವುದರಿಂದ ಯೋಜನಾ ಕಾರ್ಯಕ್ರಮಗಳ ಅನುಷ್ಟಾನದಲ್ಲಿ ಕುಂಠಿತ 
ಗೊಂಡಿರುತ್ತದೆ. 


5. KANTHA 
Director of Medical Education 
Bangalore 


97 


ಧೌ 


ಭಾರತೀಯ ವೈದ್ಯಪದ್ದತಿಗಳು ಮತ್ತು ಹೋಮಿಯೋಪತಿ 
ಇಲಾಖೆಯ 1994-95ನೇ ಸಾಲಿನ ವಾರ್ಷಿಕ ವರದಿ : 


A 
ಇ 


ಭಾರತೀಯ ವೈದ್ಯಪದ್ಧ ತಿಗಳು ಮತ್ತು ಹೋಮಿಯೋಪತಿ ಇಲಾಖೆಯು ಆಯುರ್ವೇದ. 
ಯುನಾನಿ. ಸಿದ್ಧ. ಪ್ರಕ ತಿ ಚಿತೆ. ಯೋಗ ಮತ್ತು ಹೋಮಿಯೋಪತಿ ಪದ್ಧತಿಗಳ ಮೂಲಕ 
ಗ್ರಾಮಾಂತರ ಪ್ರದೇಶಗಳ ಹಾಗೂ ನಗರಗಳ ನಾಗರೀಕರಿಗೆ ಆರೋಗ್ಯ ಸೇವೆಯನ್ನು ಒದಗಿಸಲು 
ಹಾಗೂ ಈ ಪದ್ಧ ತಿಗಳಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಡಾ. ಆಯುರ್ವೇದ ಮತ್ತು 
ಯುನಾನಿ ಔಷಧಗಳ ತಯಾರಿಕೆಯ ಮೇಲೆ ನಿಯಂತ್ರಣ ಹೊಂದಲು ಸ್ಥಾಪಿಸಲ್ಪಟ್ಟಿತು. 
ಹಾಗೂ ಭಾರತೀಯ ವೈದ್ಯಪದ್ಧತಿಗಳು ಮತ್ತು ಹೋಮಿಯೋಪತಿ ವೈ ದೃಕೀಯ ವೃತ್ತಿಯನ್ನು 
ನಡೆಸಲು ಈ ಇಲಾಖೆಯು ಕ್ರಮಬದ್ಧಗೊಳಿಸುತ್ತ ದೆ. 


ಭಾರತೀಯ ವೈ ದ್ಯ ಪದ್ಧ ತಿಗಳು ಮತ್ತು ಹೋಮಿಯೋಪತಿ ಇಲಾಖೆಯ ಮುಖ್ಯಸ್ಥ ಸ್ಥ ರಾದ 
ನಿರ್ದೇಶಕರಿಗೆ ಈ ರಕಂದ ಅಧಿಕಾರಿಗಳು ನಿರ್ದೇಶನಾಲಯದಲ್ಲಿ ಹಾಗೂ ವಿಭಾಗೀಯ 
ಮಟ್ಟದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. 


1. 
ph 
ಫೈ 


ಉಪ ನಿರ್ದೇಶಕರು (ಆಯುರ್ವೇದ). 

ಉಪ ನಿರ್ದೇಶಕರು (ಯುನಾನಿ). 

ಆಡಳಿತಾಧಿಕಾರಿಗಳು. 

ಲೆಕ್ಕಾಧಿಕಾರಿಗಳು 

ವೈದ್ಯಾಧಿಕಾರಿ ದರ್ಜೆ -1. (ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ) 


ಉಪ ನಿರ್ದೇಶಕರು (ಭಾರತೀಯ ವೈದ್ಯಪದ್ಧ ತಿಗಳು ಮತ್ತು ಹೋಮಿಯೋಪತಿ 
ವಿಭಾಗೀಯ ಕಛೇರಿ, ಗುಲ್ಬರ್ಗಾ). 


೨8 


thy 


1993-94 ಮತ್ತು 1994-95ನೇ ವರ್ಷದಲ್ಲಿ ಈ ಇಲಾಖೆಗೆ ಕಳಕಂಡಂತೆ 
ಆಯವ್ಯಯವನ್ನು ಗೊತ್ತುಪಡಿಸಲಾಗಿದೆ. 


(ರೂ - ಲಕ್ಷಗಳಲ್ಲಿ) 


1993-94 1994-95 
ರಾಜ್ಯಮಟ್ಟ ಜಿಲ್ಲಾಮಟ್ಟ ರಾಜ್ಯ ಮಟ್ಟ ಜಿಲ್ಲಾಮಟ್ಟ 
ಆಯ ವೆ ಆಯ ವೆಚ್ಚ ಆಯ ವೆಚ್ಚ ಆಯ ವೆಚ್ಚ 
ವ್ಯಯ ಚ್ಚ ವ್ಯಯ ವ್ಯಯ ವ್ಯಯ 


ಯೋಜನೇತರ748.45 653.05 520.47 520.47 781.33 730.32 556.009 556.09 
ಯೋಜನೆ 78.00 55.97 247.00 133.00 91.00 82.71 267.00 267.00 


ಕೇಂದ್ರ 6.00 3.62 - ದ 6.00 4.69 - ಇ 
ಪುರಸ್ಕೃತ ಹೆ 

ಜನೆ 
ಒಟು 832.45 712.64 767.47 653.47 878.33 817.72 823.09 823.09 


1994-95ನೇ ಸಾಲಿನ ಸಾಧನೆಗಳು 


1. 24 ಆಯುರ್ವೇದ, 2 ಯುನಾನಿ ಮತ್ತು 1 ಹೋಮಿಯೋಪತಿ ಔಷಧಾಲಯಗಳನ್ನು 
ಗ್ರಾಮಾಂತರ ಪ್ರದೇಶಗಳಲ್ಲಿ ತೆರೆಯಲು ಸರ್ಕಾರವು ಮಂಜೂರಾತಿ ನೀಡಿದೆ. 


2. ಹಾಸನದ ಜಿಲ್ಲಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ 10 ಹಾಸಿಗೆಗಳ ಸರ್ಕಾರಿ 
ಹೋಮಿಯೋಪತಿ ಆಸ್ಪತ್ರೆ ವಿಭಾಗವನ್ನು ಮತ್ತು ಶಿವಮೊಗ್ಗದ ಜಿಲ್ಲಾ ಸರ್ಕಾರಿ 
ಆಯುರ್ವೇದ ಆಸ್ಪತ್ರೆಯಲ್ಲಿ 10 ಹಾಸಿಗೆಗಳ ಸರ್ಕಾರಿ ಯುನಾನಿ ವಿಭಾಗಗಳನ್ನು 
ತೆರೆಯಲು ಸರ್ಕಾರವು ಮಂಜೂರಾತಿ ನೀಡಿದೆ. 


3. ಧಾರವಾಡ ಜಿಲ್ಲೆಯ ಶಿಗ್ಗಾಂವ್‌ ಮತ್ತು ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ 
ತಲಾ 6 ಹಾಸಿಗೆಗಳ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ತೆರೆಯಲು ಸರ್ಕಾರವು 
ಮಂಜೂರಾತಿ ನೀಡಿದೆ. 


4. ಸರ್ಕಾರಿ ಕೇಂದ್ರಿಯ ಔಷಧಾಗಾರಕ್ಕೆ ಹಾಲಿ ಇರುವ ಅಧೀಕ್ಸಕರ ಹುದ್ದೆಯನ್ನು 
ಮೇಲ್ದರ್ಜೆಗೇರಿಸಿ ಪತ್ರಾಂಕಿತ ಸಹಾಯಕ ಹುದ್ದೆಯನ್ನಾಗಿ ಮಂಜೂರಾತಿ. 


99 


- 5. ಬಿಜಾಪುರದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿರುವ 1 ವಾರ್ಡ್‌ ಆಯಾ 
ಹುದ್ದೆಯನ್ನು ಮಹಿಳಾ ಮಸಾಜಿಸ್ಟ್‌ ಆಗಿ ಮೇಲ್ಪ ರ್ಜೆಗೇರಿಸಿದ ಆದೇಶ. 

6. ಬಳ್ಳಾರಿಯ ತಾರಾನಾಥ ಆಯುರ್ವೇದ ಆಸ್ಪತ್ರೆಯಲ್ಲಿ ಹಾಲಿ ಇರುವ ವಾರ್ಡ್‌ 
ಅಟೆಂಡರ್‌ ಮತ್ತು ವಾರ್ಡ್‌ ಆಯಾಗಳ ತಲಾ 1 ಹುದ್ದೆಯನ್ನು ಸ ಪುರುಷ ಮತ್ತು 
ಮಹಿಳಾ ಮಸಾಜಿಸ್ಟ್‌ ಹುದ್ದೆಗಳನ್ನಾಗಿ ಮೇಲ್ಲ ಜೆಗೇರಸರಾಗಿದೆ. 

ಣು ಬಳ್ಳಾರಿಯ ಸಾಕ್‌ ಆಯುರ್ವೇದ ಮಹಾವಿದ್ಯಾಲಯಕ್ಕೆ 4 ಪ್ರಾಧ್ಯಾಪಕರ 
ಹುದ್ದೆ ಗಳ ಮಂಜೂರಾತಿ. | 

8. ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸರ್ಕಾರಿ 
ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯಗಳಿಗೆ ತಲಾ 1 ಮಿನಿ ಬಸ್‌ ಖರೀದಿ. 


9. ನಿರ್ದೇಶನಾಲಯಕ್ಕೆ 1 ಮ್ಮಾ ನೇಜರ್‌ ಹುದ್ದೆಯ ಸೃಷ್ಠಿ. 


10. ಮೈಸೂರು. ಬಿಜಾಪುರ. ಮತ್ತು ಶಿವಮೊಗ್ಗದ ಸರ್ಕಾರಿ ಆಯುರ್ವೇದ ಆಸ್ಪ ೃತ್ರೆಗಳಿಗೆ 
ಸ 1 ಕಛೇರಿ ಅಧೀಕ್ಬಕರ ಹುದ್ದೆ ಸೃಷ್ಠಿ. "ಹಾಲಿ ಇರುವ ತಲಾ 1 ಪ್ರಥಮ ದರ್ಜೆ 
ಸಹಾಯಕ ಹುದ್ದೆ ಯನ್ನು ಮೇಲ್ಲ ರ್ಜೆಗೇರಿಸಿರುವುದರಿಂದ) 


11. ಸರ್ಕಾರಿ ಹೋಮಿಯೋಪತಿ ಮಹಾವಿದ್ಯಾಲಯ, ಬೆಂಗಳೂರು ಇಲ್ಲಿಗೆ 1 ಲೇ 
ಸೆಕ್ರೆಟರಿ ಹುದ್ದೆ ಸೃಷ್ಟಿಸಲು ಸರ್ಕಾರವು ಮಂಜೂರಾತಿ ನೀಡಿದೆ. 
ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ : 


ಈ ಇಲಾಖೆಗೆ ಸಂಬಂಧಿಸಿದಂತೆ. ರಾಜ್ಯದಾದ್ಯಂತ 69 ಆಸ್ಪತ್ರೆಗಳು. ಮತ್ತು 529 
ಚಿಕಿತ್ಸಾಲಯಗಳು ಕಾರ್ಯ ನಿರ್ವಹಿಸುತ್ತಿದ್ದು ಪದ್ದ ಶಿವಾರು ವಿವರಗಳನ್ನು ಕೆಳಗೆ ನೀಡಲಾಗಿದೆ. 


OS 


ಪದ್ಧತಿಯ ಆಸ್ಪತ್ರೆಗಳ ಹಾಸಿಗೆಗಳ ಔಷಧಾಲಯಗಳ 

ಹೆಸರು ಸಂಖ್ಯೆ ಸಂಖ್ಯೆ ಸಂಖ್ಯೆ 
SS SSS SIS ES ಫಾ 
ಆಯುರ್ವೇದ 51 942 461 
ಯುನಾನಿ 09 Fy 043 
ಹೋಮಿಯೋಪತಿ 03 060 020 
ಪ್ರಕೃತಿ ಚಿಕಿತ್ಸೆ 02 ig 005 
ಯೋಗ 03 015 - 
ಸಿದ್ಧ 01 010 - 

ಒಟು 1 69 1200 529 


ಆಯುರ್ವೇದ : 

ರಾಜ್ಯದಲ್ಲಿ ಒಟ್ಟು 11 ಜಿಲ್ಲಾ ಆಸ್ಪತ್ರೆಗಳು ಇದ್ದು. ಅವುಗಳಲ್ಲಿ ಈ ಕೆಳ ಕಂಡ ಮೂರು 
ಆಸ್ಪತ್ರೆಗಳು ಮಾತ್ರ ಆಯುರ್ವೇದ ಕಾಲೇಜುಗಳಿಗೆ ಹೊಂದಿಕೊಂಡಂತೆ ಬೋಧಕ 
ಆಸ್ಪತ್ರೆಗಳಾಗಿ ಕಾರ್ಯ ನಿರ್ವಹಿಸುತ್ತಿವೆ. ಅವುಗಳ ವಿವರ ಈ ಕೆಳಕಂಡಂತಿದೆ 


ಹಾ. ಸಂ 
1. ಶ್ರೀ ಜಯಚಾಮರಾಜೇಂದ್ರ ಭಾರತೀಯ 
ವೈದ್ಯಕೀಯ ಸಂಸ್ಥೆ , ಬೆಂಗಳೂರು 225 
2. ಸರ್ಕಾರಿ ಆಯುರ್ವೇದ ವೈದ್ಯಕೀಯ 
ಆಸ್ಪತ್ರೆ, ಮೈಸೂರು 140 
3. ಸರ್ಕಾರಿ ತಾರಾನಾಥ ಆಯುರ್ವೆದ ಆಸ್ಪತ್ರೆ 
ಬಳ್ಳಾರಿ 70 


ಅಲ್ಲದೆ ಉಳಿದ ಆಸ್ಪತ್ರೆಗಳು ಜಿಲ್ಲಾ, ತಾಲ್ಲೂಕು ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ 
ಕಾರ್ಯ ನಿರ್ವಹಿಸುತ್ತಿದ್ದು ಅವುಗಳ ವಿವರಗಳನ್ನು ಕೆಳಕಂಡಂತೆ ನೀಡಲಾಗಿದೆ. 


ಕ್ರಮ ನಗರ ಪ್ರದೇಶ ಹಾಸಿಗೆಗಳ ಗ್ರಾಮಾಂತರ ಹಾಸಿಗೆಗಳ 
ಸಂ. (ಜಿಲ್ಲಾ ಮಟ್ಟ) ಸಂಖ್ಯೆ ಪ್ರದೇಶ ಸಂಖ್ಯೆ 
1. ಬಿಜಾಪುರ 50 1. ಹೂಲಿ, ಬೆಳಗಾಂ ಜಿಲ್ಲೆ 10 
2. ಶಿವಮೊಗ್ಗ 40 2. ಬೆಳಗುಂಬ, ಹಾಸನ ಜಿಲ್ಲೆ 06 
3. ಹುಬ್ಬಳ್ಳಿ 25 3. ಯರದಕೆರೆ ಚಿಕ್ಕಮಗಳೂರು ಜಿಲ್ಲೆ 10 
4. ಕಾರವಾರ 10 4. ಐಮಂಗಲ, ಚಿತ್ರದುರ್ಗ ಜಿಲ್ಲೆ 06 
5. ಮಂಡ್ಯ 25 5. ಮಂಚಲದೊರೆ. ತುಮಕೂರು ಜಿಲ್ಲೆ 06 
6. ಹಾಸನ 25 6. ಕಮಲಾಪುರ, ಗುಲ್ಬರ್ಗಾ ಜಿಲ್ಲೆ 06 
7. ಮಡಿಕೇರಿ, 10... 7. ಹದಿನಾರು, ಮೈಸೂರು ಜಿಲ್ಲೆ 06 
8. ತುಮಕೂರು 15 8 ಗಿಣಿಗೇರಾ. ರಾಯಚೂರು ಜಿಲ್ಲೆ 06 
9. ಮಾರೇನಹಳ್ಳಿ, ಬೆಂಗಳೂರು ಉತ್ತರ 06 


೨ 


ಕಟ್ಟಾಯ, ಹಾಸನಜಿಲ್ಲೆ 06 
ತೋಕೂರು. ಜೋಕಟ್ಟೆ. ಉತ್ತರ ಕನ್ನಡ 06 


ತರಾ ತು 


ತಾಲ್ಲೂ ಕು ಮಟ್ಟ 


1. ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ 06 
2; ಚಿತ್ತಾಪುರ. ಗುಲ್ಬರ್ಗಾ ಜಿಲ್ಲೆ 10 
3. ಹೊಳೆನರಸೀಪುರ. .. ಜಿಲ್ಲೆ 10 
4, ಸಂಡೂರು, ಬಳ್ಳಾರಿ ಜಿಲ್ಲೆ ನ್ಗ 06 
5. ಮಾಗಡಿ. ಬೆಂಗಳೂರು ಗ್ರಾ. ಜಿಲ್ಲೆ 10 
6. ಕನಕಪುರ, ಬೆಂಗಳೂರು ಗ್ರಾ. ಜಿಲ್ಲೆ 06 
7. ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾ. ಜಿಲ್ಲೆ 06 
8. ಶ್ರೀನಿವಾಸಪುರ, ಕೋಲಾರ ಜಿಲ್ಲೆ 10 
9. ತಿಪಟೂರು. ತುಮಕೂರು ಜಿಲ್ಲೆ 10 
10. ಚಾಮರಾಜನಗರ, ಮೈಸೂರು ಜಿಲ್ಲೆ 10 
11. ಕಡೂರು, ಚಿಕ್ಕ ಮಗಳೂರು ಜಿಲ್ಲೆ 10 
12. ಮಳವಳ್ಳಿ, ಮಂಡ್ಯ ಜಿಲ್ಲೆ 06 
13. ವೀರಾಜಪೇಟೆ. ಕೊಡಗು ಜಿಲ್ಲೆ 10 
14. ಬೈಲಹೊಂಗಲ, ಬೆಳಗಾಂ ಜಿಲ್ಲೆ 06 
15. ಅಥಣಿ : ಬೆಳಗಾಂ ಜಿಲ್ಲೆ 06 
16. ಬೆಟಗೇರಿ, ಧಾರವಾಡ ಜಿಲ್ಲೆ 10 
17. ಜಮಖಂಡಿ, ಬಿಜಾಪುರ ಜಿಲ್ಲೆ 10 
18. ಬಾಗಲಕೋಟೆ, ವಿಜಾಪುರ ಜಿಲ್ಲೆ 10 
19. ಬೀಳಗಿ, ಉತ್ತರಕನ್ನಡ ಜಿಲ್ಲೆ 06 
20. ಸಿರಸಿ, ಉತ್ತರ ಕನ್ನಡ ಜಿಲ್ಲೆ 10 
21. ಅಫ್‌ಜಲ್‌ಪುರ, ಗುಲ್ಬರ್ಗಾ ಜಿಲ್ಲೆ 10 
22. ಗಂಗಾವತಿ, ರಾಯಚೂರು ಜಿಲ್ಲೆ 10 : 
23. ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ 10 
24. ಚಿಂತಾಮಣಿ, ಕೋಲಾರ ಜಿಲ್ಲೆ 06 
25. ರಾಣಿಬೆನ್ನೂರು. ಧಾರವಾಡ ಜಿಲ್ಲೆ 06 
26. ಹರಪನಹಳ್ಳಿ, ಬಳ್ಳಾರಿ ಜಿಲ್ಲೆ 06 
27. ಹೊಸಪೇಟೆ, ಬಳ್ಳಾರಿ ಜಿಲ್ಲೆ 10 
28. ಶಿಗ್ಗಾಂವ್‌, ಧಾರವಾಡ ಜಿಲ್ಲೆ 06 
29. ನಂಜನಗೂಡು, ಮೈಸೂರು ಜಿಲ್ಲೆ 06 


ಇವುಗಳಲ್ಲದೆ ರಾಜ್ಯದಾದ್ಯಂತ 529 ಆಯುರ್ವೆದ ಚಿಕಿತ್ಸಾಲಯಗಳು ಗ್ರಾಮಾಂತರ 
ಪ್ರದೇಶಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿವೆ. 


102 


ಯುನಾನಿ : 

ರಾಜ್ಯದಲ್ಲಿ 9 ಯುನಾನಿ ಆಸ್ಪತ್ರೆಗಳು ಮತ್ತು 43 ಚಿಕಿತ್ಸಾಲಯಗಳು ಕಾರ್ಯ 
ನಿರ್ವಹಿಸುತ್ತಿವೆ. ಶ್ರೀ ಜಯಚಾಮರಾಜೇಂದ್ರ ಭಾರತೀಯ ವೈದ್ಯಕೀಯ ಸಂಸ್ಥೆ, ಬೆಂಗಳೂರು 
ಇಲ್ಲಿ 75 ಹಾಸಿಗೆಗಳ ಯುನಾನಿ ವಿಭಾಗವು ಕಾರ್ಯ ನಿರ್ವಹಿಸುತ್ತಿದ್ದು. ಈ ವಿಭಾಗವು ಸರ್ಕಾರಿ 
ಯುನಾನಿ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬೋಧನಾ ಆಸ್ಪತ್ರೆಯಾಗಿ ಕಾರ್ಯ 
ನಿರ್ವಹಿಸುತ್ತಿದೆ. ಇನ್ನುಳಿದ ಆಸ್ಪತ್ರೆಗಳ ವಿವರ ಈ ಕೆಳಕಂಡಂತೆ ಇದೆ. 


ಕ್ರ. ಸಂ ಆಸ್ಪತ್ರೆಗಳು ಹಾಸಿಗೆಗಳ ಸಂಖ್ಯೆ 


1. ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಆಸ್ಪತ್ರೆ 


ಮೈಸೂರು H 20 
2. ಸರ್ಕಾರಿ ಯುನಾನಿ ಆಸ್ಪತ್ರೆ, ರಾಯಚೂರು 10 
3. ಸರ್ಕಾರಿ ಯುನಾನಿ ಆಸ್ಪತ್ರೆ, ತುಮಕೂರು -: 10 
4. ಸರ್ಕಾರಿ ಯುನಾನಿ ಆಸ್ಪತ್ರೆ, ಬಿಜಾಪುರ 10 
5. ಸರ್ಕಾರಿ ಯುನಾನಿ ಆಸ್ಪತ್ರೆ, ರಾಮನಗರ 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 10 
6. ಸರ್ಕಾರಿ ಯುನಾನಿ ಆಸ್ಪತ್ರೆ, ತಿಮ್ಮಾಪುರ 

ರಂಗಂಪೇಟೆ, ಗುಲ್ಬರ್ಗಾ ಜಿಲ್ಲಾ 06 
7. ಸರ್ಕಾಠಿ ಯುನಾನಿ ಆಸ್ಪತ್ರೆ, ರಾಜಲ್‌ಬಂಡಾ 

ರಾಯಚೂರು ಜಿಲ್ಲೆ 06 
8. ಸರ್ಕಾರಿ ಆಯುರ್ವೇದ ಮತ್ತು 

ಯುನಾನಿ ಆಸ್ಪತ್ರೆ, ಶಿವಮೊಗ್ಗ 10 


ಇದಲ್ಲದೆ, ಬೆಂಗಳೂರಿನ ಶ್ರೀ ಜಯರಾಮರಾಜೇಂದ್ರ ಭಾರತೀಯ ವೈದ್ಯಕೀಯ 
ಸಂಸ್ಥೆ ಯಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಒಂದು ಯುನಾನಿ ಚಿಕಿತ್ಸಾ ಸಂಶೋಧನಾ ಘಟಕವು 
ಕಾರ್ಯ ನಿರ್ವಹಿಸುತ್ತಿದೆ. 
ಹೋಮಿಯೋಪತಿ : 


ಬೆಂಗಳೂರಿನಲ್ಲಿರುವ 40 ಹಾಸಿಗೆಗಳ ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆಯು 
ಕಾರ್ಯ ನಿರ್ವಹಿಸುತ್ತಿದ್ದು ಈ ಆಸ್ಪತ್ರೆಯನ್ನು ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ 


103 


ಮಹಾವಿದ್ಯಾಲಯದ ವಿದ್ಯಾ ರ್ಥಿಗಳಿಗೆ ಬೋಧನಾ ಆಸ್ಪತ್ರೆಯಾಗಿ ಉಪಯೋಗಿಸಿ 
ಕೊಳ್ಳ ಲಾಗುತ್ತಿದೆ. ಇದಲ್ಲದೆ. ಸೋಮವಾರಪೇಟೆ. ಕೊಡಗು ಜಿಲ್ಲೆ ಮತ್ತು ಹಾಸನ ಇಲ್ಲಿ 
ತಲಾ 10 ಹಾಸಿಗೆಗಳ ಹೋಮಿಯೋಪತಿ ಆಸ್ಪತ್ರೆಗಳು ಕಾರ್ಯ ನಿರ್ವಹಿಸುತ್ತಿ ವೆ. ಇದಲ್ಲದೆ 20 
ಔಷಧಾಲಯಗಳು ಗ್ರಾಮಾಂತರ ಪ್ರದೇಶಗಳಲ್ಲಿ ಕಾರ್ಯ : ನಿರ್ವಹಿಸುತ್ತಿ ವೆ. 


ಪ್ರಕೃ ತಿ ಚಿಕಿತ್ಸೆ 

ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಕ್ರಮವಾಗಿ 6 ಮತ್ತು 10 ಹಾಸಿಗೆಗಳ ಪ್ರಕೃತಿ 
ಚಿಕಿತ್ಸಾ ಆಸ್ಪತ್ರೆಗಳು ಕಾರ್ಯ ನಿರ್ವಹಿಸುತ್ತಿ ವೆ. 5 ಪ್ರಕೃತಿ ಚಿಕಿತ್ಸಾ ಚಿಕಿತ್ಸಾಲಯಗಳು 
ರಾಜ್ಯದ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿವೆ. 


ಯೋಗ : 
ಬೆಂಗಳೂರು, ಮೈ ಸೂರು ಮತು ್ರಿ ಬಳ್ಳಾ ರಿಯಲ್ಲಿ ನಸರ್ಕಾರಿ ಆಯುರ್ವೇದ ಕಾಲೇಜುಗಳಿಗೆ 


ಹೊಂದಿಕೊಂಡಿರುವ ಆಸ್ಪ ೃತ್ರೆಗಳಲ್ಲಿ ಯೋಗ ಚಿಕಿತ್ಸೆಗಾಗಿ ಪ್ರತ್ಯೇಕವಾಗಿ 5 ಹಾಸಿಗೆಗಳನ್ನು 
ಒದಗಿಸಲಾಗಿದೆ. ಅಲ್ಲದೆ ಯೋಗ ಶಿಬಿರಗಳನ್ನು ಡಿಸಲಾಗುತ್ತಿದೆ. 


(| 


ನಿಷ 
[a 


10 ಹಾಸಿಗೆಗಳ ಸಿದ್ದ ವಿಭಾಗವು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಭಾರತೀಯ 
ವೈದ್ಯಕೀಯ ಸಂಸ್ಥೆ. ಇಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. 


ಸಂಶೋಧನೆ : 
ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಭಾರತೀಯ ವೈ ದ್ಯ ಕೀಯ ಸಂಸ್ಥೆ, ಇಲ್ಲಿ ಕೆಲವು 


ಪ್ರಮುಖ ಖಾಯಿಲೆಗಳಿಗೆ (ಮದುಮೇಹ) ಸಂಶೋಧನೆ ನಡೆಸಲಾಗುತ್ತಿ ದೆ. 
ವೈದ್ಯಕೀಯ ಶಿಕ್ಷಣ : 

ರಾಜ್ಯದಲ್ಲಿ ಒಟ್ಟು ಮೂರು ಸರ್ಕಾರಿ ಹಾಗೂ 19 ಖಾಸಗಿ ಆಯುರ್ವೇದ ಕಾಲೇಜು 
ಗಳಿವೆ. ಖಾಸಗಿ ಕಾಲೇಜುಗಳಲ್ಲಿ 5 ಕಾಲೇಜುಗಳು ಅನುದಾನ ಪಡೆಯುವ ಕಾಲೇಜುಗಳಾಗಿವೆ. 
ಕಾಲೇಜುಗಳ ಹೆಸರು, ಪ್ರವೇಶ ಸಂಖ್ಯೆ ಇತ್ಯಾದಿ ವಿವರಗಳು ಈ ಕೆಳಕಂಡಂತೆ ಇವೆ. 


ಸರ್ಕಾರಿ ಕಾಲೇಜು ಪ್ರವೇಶ ಸಂಖೆ 


1. ಸಿರ್ಕಾರಿ ಆಯುರ್ವೇದ ವೈದ್ಯಕೀಯ 


ಮಹಾವಿದ್ಯಾಲಯ, ಬೆಂಗಳೂರು 60 
2. ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾ 
ವಿದ್ಯಾಲಯ, ' ಮೈಸೂರು 50 
104 


3. 


ವಿದ್ಯಾಲಯ, ಬಳ್ಳಾರಿ 25 
ಖಾಸಗಿ ಅನುದಾನಿತ ಕಾಲೇಜುಗಳು 

4. ಶ್ರೀ ಧರ್ಮಸ್ತಳ ಮಂಜುನಾಥೇಶ್ವರ ಆಯುರ್ವೇದ 

ಕಾಲೇಜು, ಉಡುಪಿ, ದಕ್ಷಿಣ ಕನ್ನಡ 60 
5. ಆಯುರ್ವೇದ ಮಹಾವಿದ್ಯಾಲಯ, ಹುಬ್ಬಳ್ಳಿ 50 
6. ಶ್ರೀ ಬಿ.ಎಂ.ಕೆ. ಆಯುರ್ವೇದ ಮಹಾ ವಿದ್ಯಾಲಯ 

ಬೆಳಗಾಂ 50 
7. ಶ್ರೀ ಡಿ. ಜಿ. ಮೇಲ್ಮಳಗಿ ಆಯುರ್ವೇದ 

ಮಹಾವಿದ್ಯಾಲಯ, ಗದಗ 50 
8. ಆಯುರ್ವೇದ ಮಹಾವಿದ್ಯಾಲಯ, ಬಿಜಾಪುರ ' 50 

ಅನುದಾನ ರಹಿತ ಖಾಸಗಿ ಆಯುರ್ವೇದ ಕಾಲೇಜುಗಳು 
9. ಶ್ರೀ ಎ.ಎಲ್‌.ಎನ್‌. ಆಯುರ್ವೇದ ಕಾಲೇಜು, 

ಕೊಪ್ಪ, ಚಿಕ್ಕಮಗಳೂರು ಜಿಲ್ಲೆ 40 
10. ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ 

ಬೀದರ್‌ | 40 
11. ಶ್ರೀ ತೆಗ್ಗಿನಮರ ಆರ್ಟ್‌) ಅಂಡ್‌ ಎಜುಕೇಶನ್‌ ಸಂಸ್ಥೆ 

ಆಯುರ್ವೇದ ಕಾಲೇಜ್‌, ಹೊಸಪೇಟೆ 30 
12. ಶ್ರೀ ಎಸ್‌. ವಿ. ಎಸ್‌. ಆಯುರ್ವೇದ ವೈದ್ಯಕೀಯ 

ಕಾಲೇಜು, ಮುಂಡರಗಿ, ಧಾರವಾಡ ಜಿಲ್ಲೆ 25 
13. ಶ್ರೀ ವಿಜಯ ಮಹಂತೇಶ್‌ ವಿದ್ಯಾವರ್ಧಕ ಸಂಸ್ಥೆ 

ಆಯುರ್ವೇದ ಕಾಲೇಜ್‌, ಇಳಕಲ್‌, ಬಿಜಾಪುರ ಜಿಲ್ಲೆ 25 
14. ಅಶ್ವಿನಿ ಯಜುಕೇಶನ್‌ ಸೊಸೈಟಿ | 

ಆಯುರ್ಮೇದ ಕಾಲೇಜು, ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆ. 50 
15. ಶ್ರೀ ತೆಗ್ಗಿನಮರ ಆರ್ಟ್ಸ್‌ ಅಂಡ್‌ ಎಜುಕೇಷನ್‌ ಸಂಸ್ಥೆ 

ಆಯುರ್ವೇದ ಕಾಲೇಜು, ಭದ್ರಾವತಿ ಜೂ 
16. ಶ್ರೀ ಧರ್ಮಸ್ಥ ಳ ಮಂಜುನಾಥೇಶ್ವರ | 

ಆಯುರ್ವೇದ ವೈದ್ಯಕೀಯ ಕಾಲೇಜು, ಹಾಸನ 50 

105 
| 7674 


ಸರ್ಕಾರಿ ತಾರಾನಾಥ ಆಯುರ್ವೇದ ಮಹಾ 


F-8 


17. ಜಗದ್ಗುರು ತೋಂಟಾರಾಧ್ಯ ವಿದ್ಯಾಪೀಠ 

ಆಯುರ್ವೆದ ಕಾಲೇಜು, ಹಾವೇರಿ, ಧಾರವಾಡ ಜಿಲ್ಲೆ 25 
18. ಲಯನ್ಸ್‌ ಸ್ವಾಮಿ ವಿವೇಕಾನಂದ ಎಜುಕೇಷನ್‌ 

ಸೊಸೈಟಿ, ಆಯುರ್ವೇದ ಕಾಲೇಜು. ಗಜೇಂದ್ರಗಡ 25 


ಬ. 


19. ಬಿ.ಎಸ್‌.ಎಂ. ರೂರಲ್‌ 
ಆಯುರ್ವೇದ ವೈದ್ಯಕೀಯ ಕಾಲೇಜು. ಬಿಜಾಪುರ 25 


20. ಶ್ರೀ ಕಾಳೀದಾಸ ಎಜುಕೇಷನ್‌ ಸೊಸೈಟಿ 
ಆಯುರ್ವೇದ ವೈದ್ಯಕೀಯ ಕಾಲೇಜು, ಬಾದಾಮಿ rk 


21. ರಾಜೀವಗಾಂಧಿ ಶಿಕ್ಷಣ ಸಂಸ್ಥೆ 
ಆಯುರ್ವೇದ ವೈದ್ಯಕೀಯ ಕಾಲೇಜು, 
"ರೋಣ, ಧಾರವಾಡ ಜಿಲ್ಲೆ 25 


22. ಶ್ರೀ ಮಹಾಗಣಪತಿ ಎಜುಕೇಷನ್‌ ಟ್ರಸ್ಟ್‌ 
ಆಯುರ್ವೇದ ವೈದ್ಯಕೀಯ ಕಾಲೇಜು, ಧಾರವಾಡ 40 


ಬೆಂಗಳೂರು ಮತ್ತು ಮೈಸೂರಿನ ಸರ್ಕಾರಿ ಆಯುರ್ವೆದ ಕಾಲೇಜುಗಳಲ್ಲಿ ಈ ಕೆಳಕಂಡ 
ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಕೋರ್ಸುಗಳನ್ನು ನಡೆಸಲಾಗುತ್ತಿದೆ. 


1. ಸರ್ಕಾರಿ ಆಯುರ್ವೇದ ವೈದ್ಯಕೀಯ | 
ಮಹಾವಿದ್ಯಾಲಯ, ಬೆಂಗಳೂರು . 1. ದ್ರವ್ಯಗುಣ 


ಫಿ ಶಲ್ಯ ತಂತ್ರ 
3. ಶಾಲಾಕ್ಯ ತಂತ್ರ 


2. ಸರ್ಕಾರಿ ಆಯುರ್ವೇದ ವೈದ್ಯಕೀಯ 
ಮಹಾವಿದ್ಯಾಲಯ, ಮೈಸೂರು 1. ಕಾಯಚಿಕಿತ್ಸಾ 


ಈ ಮೇಲ್ಕಂಡ ಎಲ್ಲಾ ಸ್ನಾತಕೋತ್ತರ ವಿಷಯಗಳಿಗೆ ಪ್ರವೇಶ ಸಂಖ್ಯೆಯು 07 
ಆಗಿರುತ್ತದೆ. 


ಯುನಾನಿ : 


ಬೆಂಗಳೂರಿನಲ್ಲಿರುವ ಸರ್ಕಾರಿ ಯುನಾನಿ ಮಹಾವಿದ್ಯಾಲಯವು 1975ನೇ ವರ್ಷ 
ದಿಂದ ಕಾರ್ಯ ನಿರ್ವಹಿಸುತ್ತಿದ್ದು, ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸಂಯೋಜನೆ 
ಹೊಂದಿರುತ್ತದೆ. ಇಲ್ಲಿನ ಪ್ರವೇಶ ಸಂಖ್ಯೆ : 50 ಆಗಿರುತ್ತದೆ. 


106 


ಹೋಮಿಯೋಪತಿ : 


10. 


12. 


ರಾಜ್ಯದಲ್ಲಿ ಒಂದು ಸರ್ಕಾರಿ ಹಾಗೂ 11 ಖಾಸಗಿ 
ಮಹಾವಿದ್ಯಾಲಯಗಳಿದ್ದು ಅವುಗಳ ವಿವರಗಳು ಈ ಕೆಳಕಂಡಂತೆ ಇವೆ. 


ಕಾಲೇಜುಗಳ ವಿವರ 


ಸರ್ಕಾರಿ ಹೋಮಿಯೋಪತಿ ಮಹಾವಿದ್ಯಾಲಯ, 
ಬೆಂಗಳೂರು 


ಎ.ಎಂ. ಶೇಕ್‌ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು 


ಬೆಳಗಾಂ 


ಭರತೇಶ್‌ ಹೋಮಿಯೋಪತಿ 
ವೈದ್ಯಕೀಯ ಕಾಲೇಜು, ಬೆಳಗಾಂ 


ಮರಾಠ ಮಂಡಲ್‌ ಹೋಮಿಯೋಪತಿ ವೈದ್ಯಕೀಯ 
ಕಾಲೇಜು, ಬೆಳಗಾಂ 


ಶ್ರೀ ರಾಜೀವಗಾಂಧಿ ಮೆಮೋರಿಯಲ್‌ 
ಹೋಮಿಯೋಪತಿ ವೈದ್ಯಕೀಯ ಕಾಲೇಜು, ಹುಬ್ಬಳ್ಳಿ 


ಮೌಲಾನಾ ಅಜಾದ್‌ ಹೋಮಿಯೋಪತಿ 
ವೈದ್ಯಕೀಯ ಕಾಲೇಜು, ಹುಬ್ಬಳ್ಳಿ 


ಹೆಚ್‌. ಕೆ. ಇ. ಸೊಸೈಟೀಸ್‌ ಹೋಮಿಯೋಪತಿ 
ವೈದ್ಯಕೀಯ ಕಾಲೇಜು, ಗುಲ್ಬರ್ಗ 


ಫಾದರ್‌ ಮುಲ್ಲರ್‌ ಹೋಮಿಯೋಪತಿ 
ವೈದ್ಯಕೀಯ ಕಾಲೇಜು, ಮಂಗಳೂರು 


ಐ.ಇಎ. ಹೋಮಿಯೋಪತಿ 
ವೈದ್ಯಕೀಯ ಕಾಲೇಜು, ಧಾರವಾಡ 


ಆದ್ಯಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ 
ಹೋಮಿಯೋಪತಿ ವೈದ್ಯಕೀಯ ಕಾಲೇಜು, ಸಂಕೇಶ್ವರ 


ಆಲ್‌ -ಅಮಾನ್‌ ಹೋಮಿಯೋಪತಿ 
ವೈದ್ಯಕೀಯ ಕಾಲೇಜು, ಬಿಜಾಪುರ 


ನ್ಯಾಷನಲ್‌ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು 
ಧಾರವಾಡ 


107 


ಹೋಮಿಯೋಪತಿ 


ಪ್ರವೇಶ ಸಂಖ್ಯೆ 


30 


100 


40 


40 


25 


40 


50 


50 


40 


25 


25 


25 


ಪ್ರಕೃತಿ ಚಿಕಿತ್ಸೆ : 

ಆಯುರ್ವೇದ ಪದವೀದರರಿಗೆ 2 ವರ್ಷಗಳ ಅವಧಿಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ 
ಡಿಪ್ಲೋಮಾ ಕೋರ್ಸ್‌ನ್ನು ಸರ್ಕಾರಿ ಆಯುರ್ವೇದ ವೆ ಓೈದ್ಯಕೀಯ ಮಹಾವಿದ್ಯಾಲಯ. 
ಮೈಸೂರು ಇಲ್ಲಿ ನಡೆಸ ಲಾಗ ದೆ. ಇದರ ಪ್ರವೇಶ ಸಂಖ್ಯೆ : 12 ಇದಲ್ಲದೆ. ದಕ್ಷಿಣ ಕನ್ನಡ 
ಜಿಲ್ಲೆ ಯ ಉಜಿರೆಯಲ್ಲಿ ಶ್ರೀ ಧರ್ಮಸ್ಥ ಳ ಮಂಜುನಾಥೇಶ್ವ ರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ 
ಮಹಾವಿದ್ಯಾಲಯವು ಕಾರ್ಯ ನಿರ್ವಹಿಸುತ್ತಿ ದೆ. ಇಲ್ಲಿನ " ಪ್ರವೇಶ ಸಂಖ್ಯೆ : 40 ಆಗಿರುತ್ತದೆ. 


ಔಷಧ ನಿಯಂತ್ರಣ : 
ಈ ಇಲಾಖೆಯು ಆಯುರ್ವೇದ. ಯುನಾನಿ ಮತ್ತು ಹೋಮಿಯೋಪತಿ ಔಷಧಗಳ 


ತಯಾರಿಕೆ ಮತ್ತು ಮಾರಾಟವನ್ನು. 1976ನೇ ಡಿಸೆಂಬರ್‌ ಮಾಹೆಯಿಂದ ಔಷಧ ಮತ್ತು 
ಕಾಂತಿವರ್ಧಕ ಕಾಯ್ದೆ 1940ರ ಅಡಿಯಲ್ಲಿ ನಿಯಂತ್ರಿಸಲಾಗುತ್ತಿದೆ. 


ದಿನಾಂಕ : 01-03-95ರವರೆಗೆ ನೀಡಲಾಗಿರುವ ಔಷಧ ತಯಾರಿಕಾ ಮತ್ತು ಮಾರಾಟ 
ಪರವಾನಿಗೆಗಳ ವಿವರ ಕೆಳಕಂಡಂತೆ ಇದೆ. 


ಪದ್ಧತಿಗಳು ತಯಾರಿಕಾ ಲೋನ್‌ ಮಾರಾಟ ಪರವಾನಿಗೆ 
ಪರವಾನಿಗೆಗಳ ಲೆ ಸೆನ್ಸ್‌ ಸಂಖ್ಯೆ 
ಸಂಖ್ಯೆ ಸಂಖ್ಯೆ ಸಗಟು ಚಿಲ್ಲರೆ 
ಹಾ ಕಿ BIE 
`' ಆಯುರ್ವೇದ 231 19 ಹ _ 
ಯುನಾನಿ 11 01 - - 
ಹೋಮಿಯೋಪತಿ A - 74 ೨೨ 
ಒಟು 254 20 74 9s 


pe 
ಸರ್ಕಾರಿ ಕೇಂದ್ರಿಯ ಔಷಧಾಗಾರ, ಬೆಂಗಳೂರು: 


ಈ. ಸಂಸ್ಥೆ ಯಲ್ಲಿ. ಆಯುರ್ವೇದ ಮತ್ತು ಯುನಾನಿ ಔಷಧಗಳನ್ನು ತಯಾರಿಸಿ 
ರಾಜ್ಯದಲ್ಲಿ ರುವ ಎಲ್ಲಾ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಗಳು ಹಾಗೂ 
ಔಷಧಾಲಯಗಳಿಗೆ ಔಷಧಿ ಖರೀದಿಯ ವೆಚ್ಚ ದ ಶೇಕಡಾ 60 ರಷ್ಟು ಔಷಧಿಗಳನ್ನು ಸರಬರಾಜು 
ಮಾಡಲಾಗುತ್ತಿದೆ. ಉಳಿದ ಶೇಕಡಾ 40 ರಷ್ಟು ಔಷಧಿಗಳು "ಸರ್ಕಾರದಿಂದ ಅಂಗೀಕೃತ 
ದರಗುತ್ತಿಗೆ ಸಂಸ್ಥೆ ಗಳಿಂದ ಸರಬರಾಜಾಗುತ್ತದೆ. 


ಔಷಧ ಪರೀಕ್ಷಾ ಪ್ರಯೋಗಾಲಯ : 


ಸರ್ಕಾರಿ ಕೇಂದ್ರೀಯ ಔಷಧಾಗಾರದಲ್ಲಿ ತಯಾರಾದ ಔಷಧಗಳ ಗುಣಮಟ್ಟವನ್ನು 
ಪರೀಕ್ಷಿಸಲು ಔಷಧ ಪರೀಕ್ಷಾ ಪ್ರಯೋಗಾಲಯವನ್ನು ತೆರೆಯಲಾಗಿದೆ. 


ಇ 108 


ಔಷಧ ಗಿಡ ಮೂಲಿಕಾ ವನಗಳು : 


ಬೆಂಗಳೂರು, ಮೈಸೂರು ಮತ್ತು ಒಳ್ಳಾರಿ ಆಯುರ್ವೆದ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ 
ಔಷಧ ಸಸ್ಯಗಳ ಪ್ರಾತ್ಯಕ್ಷಿಕ ಅನುಭವಗಳನ್ನು ನೀಡಲು ಔಷಧ ಗಿಡ ಮೂಲಿಕಾ ವನಗಳನ್ನು 
ಆಯಾ ಕಾಲೇಜುಗಳಲ್ಲಿ ಅಭಿವೃದ್ದಿ ಪಡಿಸಲಾಗಿದೆ. ಇದಲ್ಲದೆ ಬೆಂಗಳೂರು ವಿಶ್ವವಿದ್ಯಾನಿಲಯದ 
ಸಮೀಪ ಔಷದಿ ಸಸ್ಯಗಳ ತೋಟವನ್ನು ಅಭಿವ್ನ ದ್ಧಿ ಪಡಿಸಲು ಸರ್ಕಾರದಿಂದ ಮಂಜೂರಾಗಿರುವ 
37 ಎಕರೆ ಭೂಮಿಯಲ್ಲಿ “ಧನ್ವಂತ್ರಿ ವನ” ಎಂಬ ಹೆಸರಿನಲ್ಲಿ ಗಿಡ ಮೂಲಿಕಾ ತೋಟವನ್ನು 
ಅಭಿವೃದ್ಧಿ ಪಡಿಸಿದೆ. ಈ ತೋಟದಲ್ಲಿ ಸುಮಾರು 600 ವಿವಿಧ ಬಗೆಯ ಔಷಧ ಸಸ್ಯಗಳನ್ನು 
ಬೆಳೆಸಲಾಗಿದೆ. 
ವೈದ್ಯಕೀಯ ವೃತ್ತಿ : 

ರಾಜ್ಯದಲ್ಲಿ ವೈದ್ಯ ವೃತ್ತಿಯನ್ನು ನಿಯಂತ್ರಿಸಲು ಎರಡು ಶಾಸನ ಬದ್ಧ ಮಂಡಳಿಗಳು 
ಕಾರ್ಯ ನಿರ್ವಹಿಸುತ್ತಿವೆ. ಅವುಗಳೆಂದರೆ 

1. ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ವೃತ್ತಿ ನಿರತ ಮಂಡಳಿ, ಬೆಂಗಳೂರು. 


ಈ ಮಂಡಳಿಯು ಆಯುರ್ವೇದ, ಯುನಾನಿ, ಪ್ರಕೃತಿ ಚಿಕಿತ್ಸೆ ಮತ್ತು ಸಮ್ಮಿಶ್ರ 
ಪದ್ಧತಿಗಳಲ್ಲಿ ವೈದ್ಯ ವೃತ್ತಿಯನ್ನು ನಿಯಂತ್ರಿಸುತ್ತಿದೆ. ದಿನಾಂಕ : 01-03-95ರವರೆಗೆ ಈ 
ಮಂಡಳಿಯಲ್ಲಿ ವೈದ್ಯ ವೃತ್ತಿಗಾಗಿ ತಮ್ಮ ಹೆಸರುಗಳನ್ನು ಕೆಳಗಿನಂತೆ ನೊಂದಾಯಿಸಿಕೊಂಡಿರುತ್ತಾರೆ. 


ಶ ಲ 
ಆಯುರ್ವೇದ - 10,943 
ಯುನಾನಿ - ಇತ್ತಿತ್ತ 
ಪ್ರಕೃತಿ ಚಿಕಿತ್ಸೆ - 004 
ಸಮ್ಮಿಶ್ರ ಪದ್ಧತಿ - 2,144 
ಒಟು, : 13,823 


೪ 


2. ಕರ್ನಾಟಕ ಹೋಮಿಯೋಪತಿ ವೈದ್ಯ ಮಂಡಳಿ, ಬೆಂಗಳೂರು 
ಈ ಮಂಡಳಿಯು ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ ವೈದ್ಯ ವೃತ್ತಿಯನ್ನು 
ನಿಯಂತ್ರಿಸುತ್ತಿದ್ದು ದಿನಾಂಕ : 01-03-95ರವರೆಗೆ ವೈದ್ಯ ವೃತ್ತಿಗಾಗಿ 5018 ವೈದ್ಯರುಗಳು 
ತಮ್ಮ ಹೆಸರುಗಳನ್ನು ನೊಂದಾಯಿಸಿಕೊಂಡಿರುತ್ತಾರೆ. 
| ನಿರ್ದೇಶಕರು 
ಭಾರತೀಯ ವೈದ್ಯಪದ್ಧತಿಗಳು ಮತ್ತು 
ಹೋಮಿಯೋಪತಿ ನಿರ್ದೇಶನಾಲಯ 


109 


ತಾ ಬ 


ಲ 
ಷ್ಟ ra ಹ ತ 


ನ (ಸ 
ಓಟ ಕ 


ಆ 


pe) 


4 
¥ ಇ 
ಹಃ ಗೆ 
ಕ್ಲ ೬ ಜು we 
ಬ ಜತಿ 
ಎ A ತ 
FE ಕೆ 
$ 
| ಕ್ಷಿ 


ಔಷಧ ನಿಯಂತ್ರಣ ಇಲಾಖೆಯ 
1994-95ನೇ ಸಾಲಿನ 


(31ನೇ ಮಾರ್ಚ್‌ 1995ರವರೆಗೆ) 
ವಾರ್ಷಿಕ ವರದಿ 


110 


¥ 


ಸ ಚ eo 
ಗ ಮ ಇತ ದ್ದೆ 
ಬ ಗ ಡು ದ್‌್‌ ಬ ಗ್ಯ 
ಟೆ 4 
5 K ಸ % 
F # ಎಡ 
fe ಸೃ 
ಕಾ ದಾ ಮ! ಸ 
EN AE ER 3 | 
ಬ ಇ ನಸ ತೆ “ಗ 
೯ ಹಗೆ ಗ, Ed: ಬ 4 ಜಟ... ( 4 
ಗ ಗ 
vk 
Fo | ತ್ತ 
ಫೆ ಸ pC 8 
ಹ y ಜ್ಯ He $ ಳಿ ಜಿ 
Fy ಚ 1 ಇಗ 
ಹೆ ಕ 4೪ ( ) 
೩ ಈ 
h ಲ 
ರ "4 ತ್ರ 
ತ್ತ 
1 
yi 
4 
6 . 
k 
ತ್‌ 


ಗೀ 


ಲ್ನ 


ಬಮ ತ 


ಎ ಷಾ 7೬ 


ಔಷಧ ನಿಯಂತ್ರಣ ಇಲಾಖೆಯ 1994-95ನೇ ಸಾಲಿನ 


(31ನೇ ಮಾರ್ಚ್‌ 1995ರವರೆಗೆ ) 
ವಾರ್ಷಿಕ ವರದಿ 


ರಾಜ್ಯದಲ್ಲಿ ತಯಾರಾಗುವ ಹಾಗೂ ಮಾರಾಟಕ್ಕಾಗಿ ಸರಬರಾಜು ಮಾಡಲಾಗುತ್ತಿರುವ 
ಔಷಧಗಳ ಮೇಲೆ ಕಟ್ಟು ನಿಟ್ಟಾದ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳುವುದರ ಹಾಗೂ ಎಚ್ಚರಿಕೆ 
ವಹಿಸುವುದರ ಮೂಲಕ ಗ್ರಾಹಕರ ಆರೋಗ್ಯವನ್ನು ಕಾಪಾಡುವುದು ಹಾಗೂ ಆರೋಗ್ಯ 
ರಕ್ಷಣೆಯ ಜವಾಬ್ದಾರಿ ಹೊರುವುದು ಮತ್ತು ಉತ್ತಮ ಗುಣಮಟ್ಟದ ಔಷಧಗಳು ನಿಯಂತ್ರಿತ 
ಬೆಲೆಗಳಲ್ಲಿ ದೊರಕುವಂತೆ ಮಾಡುವುದು ಔಷಧ ನಿಯಂತ್ರಣ ಇಲಾಖೆಯ ಮುಖ್ಯ 
ಕರ್ತವ್ಯವಾಗಿದೆ. 


ಶೆ ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಣ ಇಲಾಖೆಯು ಈ ಕೆಳಕಂಡ ಕಾಯ್ದೆ ಗಳನ್ನು 
ಜಾರಿಗೊಳಿಸುವುದರಲ್ಲಿ ಮಾಡಬೇಕಾದ ಶಾಸನಬದ್ದ ಪ್ರಕಾರ್ಯಗಳನ್ನು ನಿರ್ವಹಿಸುತ್ತದೆ. 


ಶ್ಯ 


ಔಷಧ ಮತ್ತು ಕಾಂತಿವರ್ಧಕಗಳ ಅಧಿನಿಯಮ 1940 ಮತ್ತು ಅದರ ಮೇರೆಗಿನ 
ನಿಯಮಗಳ ಜಾರಿ. 


ಔಷಧಗಳ (ಬೆಲೆ ನಿಯಂತ್ರಣ) ಆದೇಶ 1995, ಅವಶ್ಯ ವಸ್ತುಗಳ ಕಾಯ್ದೆಯಲ್ಲಿ 
ಹೊರಡಿಸಲಾಗಿರುವ ಆದೇಶ. 


ಔಷಧ ಮತ್ತು ಮಂತ್ರೋಪಾಯ (ಆಕ್ಷೇಪಣೀಯ ಜಾಹಿರಾತು) ಅಧಿನಿಯಮ 
1954 ಮತ್ತು ಅದರ ಮೇರೆಗಿನ ನಿಯಮಗಳು. 


ಫಾರ್ಮಸಿ ಅಧಿನಿಯಮ 1948 ಮತ್ತು ವಿದ್ಯಾ ನಿಯಮಾವಳಿ. 


ವಿಷವಸ್ತುಗಳ ಅಧಿನಿಯಮ 1919 ಮತ್ತು ಕರ್ನಾಟಕ ಎಷವಸ್ತುಗಳ ಅಧಿನಿಯಮ 
1೨996. 


.: ಔಷಧ ಮತ್ತು ಕಾಂತಿವರ್ಧಕ ಅಧಿನಿಯಮ ಮತ್ತು ಅದರ ಮೇರೆಗಿನ ನಿಯಮ - 


ದಡಿಯಲ್ಲಿ ಬರುವ ಔಷಧಗಳಿಗೆ ಸಂಬಂಧಪಟ್ಟಂತೆ ಮಾದಕ ಔಷಧಗಳ ಹಾಗೂ 
ಮಾನಸಿಕ ಭ್ರಮೆಯನ್ನುಂಟುಮಾಡುವ ವಸ್ತುಗಳ ಅಧಿನಿಯಮ 1985. 


ಮೇಲ್ಕಂಡ ಅಧಿನಿಯಮಗಳ ಪ್ರಕಾರ ಔಷಧ ನಿಯಂತ್ರಣ ಇಲಾಖೆಯ ಕೆಳಕಂಡ 
ಪ್ರಕಾರ್ಯಗಳನ್ನು ನಿರ್ವಹಿಸುತ್ತದೆ. 


1. 


ಪರವಾನಗಿ ನೀಡುವ ಸುವ್ಯವಸ್ಥೆ ಯ ಮೂಲಕ ಔಷಧಿ ತಯಾರಿಸುವ ಮತ್ತು 
ಮಾರಾಟ ಮಾಡುವ ಆವರಣಗಳಿಗೆ ಪರವಾನಗಿ ನೀಡುವುದು. 


111 


2. ನಕಲಿ ಔಷಧಗಳ ಮತ್ತು ಕಾಂತಿವರ್ಧಕಗಳ ತಯಾರಿಕೆಯಲ್ಲಿ ನಿರತರಾದವರ ಬಗ್ಗೆ 
ಸಿ ತ 
3. ನಿಗಧಿಪಡಿಸಿದ ಗುಣಮಟ್ಟಗಳಿಗನುಸಾರವಾಗಿ ಔಷಧ ಮತ್ತು ಕಾಂತಿವರ್ಧಕ 
ವಸ್ತುಗಳು ಇವೆಯೇ ಎಂಬುದನ್ನು ಪರಿವೀಕ್ಷಿಸುವ ಸಲುವಾಗಿ ಔಷಧ ತಯಾರಿಕಾ 
ಹಾಗೂ ಮಾರಾಟ ಘಟಕಗಳಿಂದ ಔಷಧ ಮತ್ತು ಕಾಂತಿವರ್ಧಕಗಳ ಮಾದರಿಯನ್ನು 
ಪಡೆದುಕೊಂಡು ಅವುಗಳನ್ನು ವೈಜ್ಞಾನಿಕ ವಿಶ್ಲೇಷಣೆಗೆ ಒಳಪಡಿಸುವುದರ 
ಮೂಲಕ ಅವುಗಳ ಗುಣಮಟ್ಟವನ್ನು ನಿಶ್ಚ ಯಪಡಿಸುವುದು. 


ಔಷಧ ನಿಯಂತ್ರಣ ಇಲಾಖೆಯು ಮೂರು ಮುಖ್ಯ ಭಾಗಗಳನ್ನು ಹೊಂದಿದೆ. 
1. ಆಡಳಿತ ಮತ್ತು ಅಮಲು ಜಾರಿ 
2. ಔಷಧ ಪರೀಕ್ಷಾ ಪ್ರಯೋಗಶಾಲೆ 
3. ಫಾರ್ಮಸಿ ಶಿಕ್ಷಣ 


(1) ಆಡಳಿತ ಮತ್ತು ಅಮಲು ಜಾರಿ:- 
(ಅ) ಕೇಂದ್ರ ಸ್ಥಾನ ಸಂಘಟನೆ 

ಔಷಧ ನಿಯಂತ್ರಣ ಇಲಾಖೆಯ ಹಾಗೂ ನಿಯಂತ್ರಣಾ ಪ್ರಾಧಿಕಾರದ ಮುಖ್ಯಸ್ಥರಾಗಿ 
ಔಷಧ ನಿಯಂತ್ರಣಾಧಿಕಾರಿಯವರು ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಔಷಧ ನಿಯಂತ್ರಣಾಧಿ- 
| ಕಾರಿಯವರೊಂದಿಗೆ ಒಬ್ಬ ಅಪರ ಔಷಧ ನಿಯಂತ್ರಕರು. ಮೂವರು ಉಪ ಔಷಧ ನಿಯಂತ್ರಕರು 
ಮತ್ತು ಆರು ಸಹಾಯಕ ಔಷಧ ನಿಯಂತ್ರಣಾಧಿಕಾರಿಗಳು ಹಾಗೂ. ಐದು ಜನ ಔಷಧ 
ಪರೀಕ್ಷಕರುಗಳು ಕೇಂದ್ರ ಕಾರ್ಯಸ್ಥಾನದಲ್ಲಿದ್ದು ಸಹಕರಿಸುವರು. ರಾಜ್ಯದಲ್ಲಿ ಕಾಲಕಾಲಕ್ಕೆ 
ನಡೆಯುವ ಡಿಪ್ಲೊಮೊ ಫಾರ್ಮಸಿ ಪರೀಕ್ಷೆಗಳ ಸಲುವಾಗಿಯೇ ಪರೀಕ್ಷಾ ಪ್ರಾಧಿಕಾರ ಮಂಡಳಿಗೆ 
ಪ್ರತ್ಯೇಕವಾಗಿ ಒಬ್ಬ ಸಹಾಯಕ ಔಷಧ ನಿಯಂತ್ರಣಾಧಿಕಾರಿಯವರಿದ್ದಾ ರೆ. 


(ಆ) ವೃತ್ತ ಮತ್ತು ಜಿಲ್ಲಾ ಕಛೇರಿಗಳು 


ಇಲಾಖೆಯ ಸುಸೂತ್ರ ಕಾರ್ಯನಿರ್ವಹಣೆಗೆ 15 ವೃತ್ತ ಕಾರ್ಯಾಲಯಗಳು ಮತ್ತು 8 
ಜಿಲ್ಲೆಯಲ್ಲಿ ಒಂದು ಔಷಧ ಪರಿವೀಕ್ಷಕರ ಕಾರ್ಯಾಲಯವೂ ಕೆಲಸ ಮಾಡುತ್ತಿದೆ. ಪ್ರತಿ ವೃತ್ತ 
ಕಛೇರಿಯಲ್ಲಿಯೂ ಒಬ್ಬರು ಸಹಾಯಕ ಔಷಧ ನಿಯಂತ್ರಣಾಧಿಕಾರಗಳ ಆಡಳಿತಕ್ಕೆ 
ಒಳಪಟ್ಟಿದ್ದು ಜಿಲ್ಲೆಯ ಔಷಧ ಪರಿವೀಕ್ಬಕರು ಅವರಿಗೆ ಸಹಾಯಕರಾಗಿದ್ದು ಕಾರ್ಯ 
ನಿರ್ವಹಿಸುತ್ತಿದೆ. ವೃತ್ತ ಸಹಾಯಕ ಔಷಧ ನಿಯಂತ್ರಕರು ಔಷಧಗಳ ಮಾರಾಟ ಪರವಾನಗಿ 
ನೀಡುವಲ್ಲಿ ಪರವಾನಗಿ ಪ್ರಾಧಿಕಾರಿಯವರಾಗಿದ್ದಾ ರೆ. 


ಇಲಾಖೆಯಲ್ಲಿರುವ ಪ್ರತಿಯೊಂದು ವೃತ್ತ ಕಛೇರಿಯೂ 1 ಅಥವಾ 2 ಜಲ್ಲೆಗಳ ಕಾರ್ಯ 
ವ್ಯಾಪ್ತಿಯ ಕ್ಷೇತ್ರಾಧಿಕಾರ ಹೊಂದಿರುತ್ತದೆ. ಈ ಬಗೆಗಿನ ವಿವರಗಳು ಕೆಳಕಂಡಂತಿವೆ. 


ರಿ 


112 


ಕ್ರಮ ಸಹಾಯಕ ಔಷಧ ನಿಯಂತ್ರಕರ 
ಸಂಖ್ಯೆ ವೃತ್ತ ಕಛೇರಿಗಳು ಪ್ರತಿ ವೃತ್ತ ಕಛೇರಿಗೆ ಒಳಪಟ್ಟಿರುವ ಜಿಲ್ಲೆಗಳು 


|. ಬೆಂಗಳೂರು ವೃತ್ತ - 1 
ಬೆಂಗಳೂರು ವೃತ್ತ - 11 ಬೆಂಗಳೂರು ನಗರ 

3. ಬೆಂಗಳೂರು ವೃತ್ತ - 111 

4. ಬೆಂಗಳೂರು ವೃತ್ತ - 11 ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಲ್ಲೆ 


5. ಮೈಸೂರು ವೃತ್ತ - 1 -.. ಮೈಸೂರು ನಗರ ಮತ್ತು ಕೊಡಗು ಜಿಲ್ಲೆ 
6. ಮೈಸೂರುವೃತ್ತ- 1 - ಮೈಸೂರು ಗ್ರಾಮಾಂತರ ಮತ್ತು ಮಂಡ್ಯಜಿಲ್ಲೆ 
7. ಬಳ್ಳಾರಿ ವೃತ್ತ - ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆ . 
8. ತುಮಕೂರು ವೃತ್ತ - ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆ 
9. ಗುಲ್ಬರ್ಗ ವೃತ್ತ - ಗುಲ್ಬರ್ಗ ಮತ್ತು ಬೀದರ್‌ ಜಿಲ್ಲೆ 

10. ಬಿಜಾಪುರ ವೃತ್ತ -.. ಬಿಜಾಪುರ ಜಿಲ್ಲೆ 

11. ಬೆಳಗಾಂ ವೃತ್ತ -.. ಬೆಳಗಾಂ ಮತ್ತು ಉತ್ತರ ಕನ್ನಡ ಜಿಲ್ಲೆ 

12. ಧಾರವಾಡ ವೃತ್ತ -. ಧಾರವಾಡ ಜಿಲ್ಲೆ 

13. ಮಂಗಳೂರು ವೃತ್ತ . - ' ದಕ್ಷಿಣ ಕನ್ನಡೆ ಜಿಲ್ಲೆ 

14. ಹಾಸನ ವೃತ್ತ - . ಹಾಸನ್‌ ಮತ್ತು ಚಿಕ್ಕಮಗಳೂರು ಜಿಲ್ಲೆ 

15. ಶಿವಮೊಗ್ಗ ವೃತ್ತ - ಶಿವಮೊಗ್ಗ ಜಿಲ್ಲೆ ' 


1994-95 ಸಾಲಿನ ಪ್ರಮುಖ ಸಾಧನೆಗಳು 


ಅಮಲು ಜಾರಿ :- 


ಸರ್ಕಾರವು ಔಷಧ ಪರಿವೀಕ್ಷಕರ ಜಿಲ್ಲಾ ಕಛೇರಿಗಳನ್ನು ಸಹಾಯಕ ಔಷಧ ನಿಯಂತ್ರಕರ 
ವೃತ್ತ ಕಛೇರಿಗಳನ್ನಾಗಿ ಮೇಲ್ಲ ರ್ಜೆಗೇರಿಸಲು ಅನುಮತಿ ನೀಡಿದೆ. ಇದಕ್ಕಾಗಿ 15.00 ಲಕ್ಷ 
ರೂಪಾಯಿಗಳ ಮಂಜೂರಾತಿ ನೀಡಿದೆ. 


113 


ಔಷಧ ಮತ್ತು ಕಾಂತಿವರ್ಧಕ ಅಧಿನಿಯಮ ಮತ್ತು ಅದರ ಮೇರೆಗಿನ ನಿಯಮಗಳ ಜಾರಿ 
1994-95ನೇ (ಏಪ್ರಿಲ್‌ 1994 ರಿಂದ 31ನೇ ಮಾರ್ಟ್‌ 1995) ಅವಧಿಯಲ್ಲಿ ಈ 
ಅಧಿನಿಯಮ ಹಾಗೂ ಅದರ ಮೇರೆಗಿನ ನಿಯಮಗಳ ಮೇರೆಗೆ ಹೂಡಲಾದ ಕಾನೂನು 
ವ್ಯವಹರಣೆಗಳ ವಿವರಗಳು ಕೆಳಕಂಡಂತಿವೆ :- 
1. ವರ್ಷದ ಪ್ರಾರಂಭದಲ್ಲಿ ಇತ್ಯರ್ಥವಾಗದೇ ಉಳಿದಿದ್ದ 
ಕಾನೂನು ವ್ಯವಹರಣೆಗಳು (1.4.94 ರಂದು)  . 97 


2. 1994-95 ನೇಸಾಲಿಗೆ (31.3.95ರ ತನಕ) 
ಹೂಡಿದ ಕಾನೂನು ವ್ಯವಹರಣೆಗಳು 26 
ಒಟ್ಟು (31.3.95ರ ತನಕ) 123 
4. ಇತ್ಯರ್ಥವಾದ ಕಾನೂನು ವ್ಯವಹರಣೆಗಳು (31.3.95 ರ ತನಕ) 8 
ಅ. ನಿರ್ದೋಷಿಯೆಂದು ತೀರ್ಮಾನವಾದ ಬಿಡುಗಡೆ 
ಮಾಡಲಾದ ಮೊಕದ್ದಮೆಗಳು (31.3.95ರ ತನಕ) 6 
ಆ. ದೋಷ ಸಿದ್ದವಾದ ಮೊಕದ್ದಮೆಗಳು (31.3.95ರ ತನಕ) 2 
5. 1995 ರ ಮಾರ್ಚ್‌ ಕಡೆಯಲ್ಲಿಇತ್ಯರ್ಥವಾಗದೇ ಉಳಿದಿದ್ದ 
ಕಾನೂನು ವ್ಯವಹರಣೆಗಳು . 115 


1987ರ ಔಷಧಗಳ (ಬೆಲೆ ನಿಯಂತ್ರಣ) ಆದೇಶದ ಜಾರಿ: 


1994-95 ನೇ ಮಾರ್ಚ್‌ 31ರ ವರೆಗೆ ಈ ಆದೇಶದ ಜಾರಿಯ ಮೇರೆಗೆ ಹೂಡಲಾದ 
ಕಾನೂನು ವ್ಯವಹರಣೆಗಳ ಅಂಕಿ ಅಂಶಗಳು ಕೆಳಕಂಡಂತಿವೆ. 


1. ವರ್ಷದ ಪ್ರಾರಂಭದಲ್ಲಿ ಇತ್ಯರ್ಥವಾಗದೇ ಉಳಿದಿದ್ದ 


ಕಾನೂನು ವ್ಯವಹರಣೆಗಳು (1.4.94 ರಂದು) 36 

2. ಹೂಡಿದ ಕಾನೂನು ವ್ಯವಹರಣೆಗಳು (31.3.95 ರ ವರೆಗೆ) 2 

ಒಟ್ಟು (31.3.95 ರವರೆಗೆ) 38 

4. ತೀರ್ಮಾನವಾದ ಕಾನೂನು ವ್ಯವಹರಣೆಗಳು 2 
ಅ. ನಿರ್ದೋಷಿಯೆಂದು ತೀರ್ಮಾನವಾಗಿ ಬಿಡುಗಡೆಯಾದ 

ಪ್ರಕರಣಗಳು (31.3.95ರ ತನಕ) 1 

ಆ. ದೋಷ ಸಿದ್ದ ಪ್ರಕರಣಗಳು (31.3.95ರ ತನಕ) 1 


ಶ್ರ ಇತ್ಯರ್ಥವಾಗದೆ ಉಳಿದಿರುವ ಕಾನೂನು ವ್ಯವಹರಣೆಗಳು 
(31.3.95 ರ ಅಂತ್ಯಕ್ಕೆ) 36 


114 


1994-95ನೇ ಸಾಲಿನಲ್ಲಿ ಔಷಧ ಮತ್ತು ಕಾಂತಿವರ್ಧಕ ಅಧಿನಿಯಮ 1940 ಮತ್ತು 
ಅದರ ಮೇರೆಗಿನ ನಿಯಮಗಳ ಪ್ರಕಾರ 1-4-94 ರಿಂದ 31-3-95 ರವರೆಗೆ 94 ದೂರುಗಳು 
ಹಾಗೂ ಔಷಧಗಳ (ಬೆಲೆ ನಿಯಂತ್ರಣ) ಆದೇಶ 1987ರ ಪ್ರಕಾರ 11 ದೂರುಗಳು ಬಂದಿವೆ. 
ಔಷಧ ಮತ್ತು ಕಾಂತಿವರ್ಧಕಗಳ ಅಧಿನಿಯಮ 1940 ಮತ್ತು ಅದರ ಮೇರೆಗಿನ ನಿಯಮಗಳ 
ಪ್ರಕಾರ ದೂರುಗಳನ್ನು ಹಾಗೂ ಔಷಧ (ಬೆಲೆ ನಿಯಂತ್ರಣ) ಆದೇಶ 1979 ಹಾಗೂ 1987 ರ 
ಪ್ರಕಾರ 8 ದೂರುಗಳನ್ನು ತನಿಖೆ ಮಾಡಿ ಈ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. 
ಔಷಧ ತಯಾರಿಕಾ ಘಟಕಗಳು : 
ಅಲೋಪತಿ ಔಷಧಗಳು ಮತ್ತು ಕಾಂತಿವರ್ಧಕಗಳ ಉತ್ಪಾದನಾ ಘಟಕಗಳು ಮತ್ತು ಅವು 
ಗಳಿಗೆ ಕೊಟ್ಟ ಪರವಾನಗಿಗಳು ಕೆಳಕಂಡಂತಿವೆ. (31.3.95) 
ತಯಾರಕರುಗಳ ಒಟ್ಟು ಉತ್ಪಾದನಾ ಲೈಸನ್ಸ್‌ ಗಳ 
ವರ್ಗ ಸಂಖ್ಯೆ ಒಟ್ಟು ಸಂಖ್ಯೆ 
MEE ERS es SESS SES, 
ಸ್ವಂತ ಸಾಲ ಒಟ್ಟು ಸ್ವಂತ ಸಾಲ ಒಟ್ಟು 


EE 


1. ಅಲೋಪತಿ (ರೀಪ್ಕ್ಯಾಕ್‌ 


ಅಥವಾ ಮರು 

ಕಟ್ಟಿದಂತಹವೂ ಸೇರಿ) 263 PAT 410.368 192 560 
2. ಕಾಂತಿವರ್ಧಕಗಳು: 69 ತ 72 69 3 72 

ಪ್ರಸಾಧನಗಳು 

ರಕ್ತ ನಿಧಿಗಳು 54 - 54 54 5 54 
4. ಅನುಮೋದಿತ ಪ್ರಯೋಗ 

ಶಾಲೆಗಳು 03 ಶಿ 03 03 - 03 

ಒಟು 389 PDE NIN 195 689 


pe 
ವಾನ್‌ 


1-4-94 ರಿಂದ 31-3-95ರ ಅವಧಿಯಲ್ಲಿ 373 ಔಷಧ ಉತ್ಪಾದನಾ ಘಟಕಗಳನ್ನು 
13.564 ಮಾರಾಟ ಆವರಣಗಳನ್ನು ಮತ್ತು 114 ಆಸ್ಪತ್ರೆಗಳನ್ನೂ ಪರಿವೀಕ್ಸಿಸಲಾಯಿತು. 


ಔಷಧ ಮಾರಾಟ ಆವರಣಗಳು :- 


1994-95ನೇ ಸಾಲಿನ ಮಾರ್ಚ್‌ 31ರಂದು ಇದ್ದ ಔಷಧ ಮಾರಾಟ ಆವರಣಗಳ 
ಒಟ್ಟು ಸಂಖ್ಯೆ 10987. 


ಟಿಪ್ಪಣಿ : 1-4-94 ರಿಂದ 31-3-95ರ ವರೆಗೆ. ಅಂಗಡಿಗಳನ್ನು ಮುಚ್ಚಿದ ಕಾರಣ, 
ಸಂಘಟನೆ ಬದಲಾವಣೆ, ಸಂಸ್ಥೆ ಯ ಬದಲಾವಣೆ. ಪರವಾನಗಿ ನವೀಕರಣ ಮಾಡದ 
ಕಾರಣ, 722 ಮಾರಾಟ ಸಂಸ್ಥೆ ಗಳ ಪರವಾನಗಿಗಳನ್ನು ರದ್ದು ಗೊಳಿಸಲಾಗಿದೆ. 


115 


ಅತ್ಯಾವಶ್ಯಕ ಔಷಧಗಳ ಪೂರೈಕಯ ಮೇಲ್ವಿ ಚಾರಣೆ : 
ಗುಿತ್ಪಾದಕರುಗಳು ಹಾಗೂ ಸಂಬಂಧಪಟ್ಟ ಔಷಧ ನಿಯಂತ್ರಣಾಧಿಕಾರಿಗಳನ್ನು ನೇರವಾಗಿ 
ಸರ ಮೂಲಕ ಜೀವ ರಕ್ಷಿಸುವ ಅತ್ಯಾವಶ್ಯಕ ಔಷಧಗಳ ಲಭ್ಯತೆಗಳನ್ನು ಖಚಿತಪಡಿಸಿ 
ಕೊಳ್ಳಲಾಗುವುದು. | 
2, ಔಷಧ ಪರೀಕ್ಷಾ ಪ್ರಯೋಗ್ಲಾಲಯ : 
ಕರ್ನಾಟಕ ರಾಜ್ಯ ಔಷಧ ನಿಯಂತ್ರಣ ಇಲಾಖೆಯ ಆಡಳಿತ ಹತೋಟಿಗೆ ಒಳಪಟ್ಟಿರುವ 
ಒಂದು ಸುಸಜ್ಜಿತ ಔಷಧ ಪರೀಕ್ಷಾ ಪ್ರಯೋಗಾಲಯವು ಕೆಲಸ ಮಾಡುತ್ತಿದೆ. ಇದನ್ನು 
ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭಿಸಲಾಯಿತು. 


ಈ ಪ್ರಯೋಗ ಶಾಲೆಯು ವ್ಯಾಕ್ಸಿನ್‌, ಸೀರಾ ಮತ್ತು ರಕ್ತವನ್ನು ಹೊರತುಪಡಿಸಿ ಎಲ್ಲಾ 
ವಿಧವಾದ ಔಷಧಗಳನ್ನು ವಿಶ್ಲೇಷಿಸುವ ಸಾಮರ್ಥ, ಹೊಂದಿದೆ. ಈ ಔಷಧ ಪ್ರಯೋಗಾಲದ 
ಮುಖ್ಯ ಕಾರ್ಯ ಚಟುವಟಿಕೆಗಳು ಈ ಕೆಳಕಂಡಂತಿವೆ. 


1. ಔಷಧಗಳ ಸಂಯೋಜನೆಯ ಗುಣಮಟ್ಟ. ಪರಿಶುದ್ಧ ತೆ ಮತ್ತು ಶಕ್ತಿ ತಿಳಿಯುವ 
ಉದ್ದೆ ಶಕ್ಕಾಗಿ ಔಷಧ ಪರಿವೀಕ್ಷಕರು ಕಳುಹಿಸಿದ ಔಷಧ ಮತ್ತು ಕಾಂತಿ 
ವರ್ಧಕಗಳ ಮಾದರಿಗಳನ್ನು ಪರೀಕ್ಷಿಸುವುದು ಮತ್ತು ವಿಶ್ಲೇಷಿಸುವುದು 
ಹಾಗೂ ನಿಗಧಿಪಡಿಸಿದ ನಮೂನೆಗಳಲ್ಲಿ ಪರೀಕ್ಷಾ ವರದಿಗಳನ್ನು ನೀಡುವುದು. 


2. ಓರಿಸ್ಸಾ, ದೆಹಲಿ, ಪಾಂಡಿಚೇರಿ, ಕೇರಳ ರಾಜ್ಯಗಳ ಔಷಧ ಪರಿವೀಕ್ಷಕರು 
ಹಾಗೂ ಮದ್ರಾಸಿನ ಕೇಂದ್ರಿಯ ಔಷಧ ಮಳಿಗೆಗಳು ಕಳುಹಿಸುವ ಕಾನೂನು 
ಬದ್ಧ ಮಾದರಿಗಳನ್ನು ಸಹಾ ಪರೀಕ್ಷಿಸುವುದು ಮತ್ತು ವಿಶ್ಲೇಷಿಸುವುದು 
ಹಾಗೂ ಈ ಬಗ್ಗೆ ನಿಗಧಿಪಡಿಸಿದ ನಮೂನೆಗಳಲ್ಲಿ ಪರೀಕ್ಷಾ ವರದಿಗಳನ್ನು 
ನೀಡುವುದು. 


ಔಷಧ ಪರೀಕ್ಷಾ ಪ್ರಯೋಗಾಲಯಕ್ಕೆ ಇಬ್ಬರುಅಧೀಕ್ಷಕರಿದ್ದು, ಇವರು ಪ್ರಯೋಗಾಲಯಗಳ 
ಮೇಲುಸ್ತುವಾರಿ ಹೊಂದಿದವರಾಗಿದ್ದಾ ರೆ. ಇವರೊಂದಿಗೆ ಇಬ್ಬ "ರು ಹಿರಿಯ ರಸಾಯನಜ್ಞ ರು, 
ಒಬ್ಬ ಜೀವ ರಸಾಯನಜ್ಞ ರು, ಒಬ್ಬ ಔಷಧ ವಿಜ್ಞಾನಿ, ಒಬ್ಬ ಔಷದ ಸಂಜಾ ನಿ ಹಾಗೂ ೩ ಒಬ್ಬ 
ಜೀವಾಣು ಶಾಸ್ತ್ರ ಜ್ಞರಿದ್ದಾ ರೆ, 


ಹಿರಿಯ ರಸಾಯನಜ್ಞ, ಜೀವ ರಸಾಯನಜ್ಞ, ಔಷಧ ಎಜ್ಞಾನಿ ಮತ್ತು ಔಷಧ. 
ಸಂಜ್ಞಾ ನಿ ಇವರುಗಳನ್ನು ಸರ್ಕಾರದ ವಿಶ್ಲೆ ಷಕರನ್ನಾಗಿ ಅಧಿಸೂಚಿಸಲಾಗಿದೆ. ಇವರುಗಳು ` 
ಲಸಿಕೆಗಳು ಹಾಗೂ ಸೀರಾಗಳನ್ನು ಹೊರತು ಪಡಿಸಿ, ಎಲ್ಲಾ ವಿವಿಧ ಔಷಧಗಳು ಹಾಗೂ 
ಪ್ರಸಾಧನಗಳ ವಿಶ್ಲೇಷಕರಾಗಿದ್ದು, ಈ ಮೇಲೆ ಹೇಳಿರುವ ಎಲ್ಲಾ ರಾಜ್ಯಗಳ ಔಷಧ ವಿಶ್ಲೇಷಕ- 
ರಾಗಿ ನಿಯುಕ ರಾಗಿದ್ದಾರೆ. 


110 


| 
ಔಷಧ ಪ್ರಯೋಗಶಾಲೆಯು ಸಧ್ಯಕ್ಕೆ ಕೆಳಕಂಡ ವಿಭಾಗಗಳನ್ನು ಹೊಂದಿದೆ. : 
1. ಔಷಧ ಮತ್ತು ರಸಾಯನ ಶಾಸ್ತ್ರ (Pharmaceutical Chemistry) 
2. ಸೂಕ್ಷ್ಮ ಜೀವಾಣು ವಿಜ್ಞಾನ (Microbiology) 
3. ಔಷಧ ವಿಜ್ಞಾನ (Pharmacology) 
4. ಔಷಧ ಸಂಜ್ಞಾನ (Pharmacognosy) 
5. ಜೀವಾಣು ವಿಜ್ಞಾನ (Bacteriology) 


ಒಂದು ಪರಿಪೂರ್ಣ ಪ್ರಾಣಿಶಾಲೆ ಸಹ ಈ ಔಷಧ ಪರೀಕ್ಷಾ ಪ್ರಯೋಗಶಾಲೆಯಲ್ಲಿದೆ. 
ಇದರ ಹೊಣೆಗಾರಿಕೆ ಪಶುಸಂಗೋಪನಾ ಇಲಾಖೆಯಿಂದ ಜಾತ ಪಶುವೈ ದ್ಯ ರಿಗೆ 
ಸೇರಿದೆ. 
ರ್‌ ಪ್ರಯೋಗಶಾಲೆಯಲ್ಲಿ ವಿಶ್ಲೆ ೇಷಣೆಗೆ ಬಂದ ಮಾದರಿಗಳ ವಿವರ ಕೆಳಕಂಡಂತಿದೆ. 
1994 ಏಪ್ರಿಲ್‌ 1 ರಿಂದ 1995 ಮಾರ್ಚ್‌ ಕಡೆಯವರೆಗೆ ಸ್ವೀಕರಿಸಿದ ಮಾದರಿಗಳು. 


1. ಔಷಧ ಪರಿವೀಕ್ಷಕರಿಂದ ಕಳುಹಿಸಲ್ಪಟ್ಟ ಕಾನೂನು ಬದ್ಧ ಜು ಟ353 
ಮಾದರಿಗಳು 
ಮುಂದುವರಿಸಲಾದ ಹಿಂದಿನ ವರ್ಷಗಳಲ್ಲಿ ಉಳಿದಿದ್ದ . : - 1827 
ಮಾದರಿಗಳು. 
ಒಟ್ಟು: - 3384 


ಊಟ 
2. ಸರ್ಕಾರಿ ಆಸ್ಪತ್ರೆಗಳು ಮತ್ತು ಸರ್ಕಾರಿ ಔಷಧ ಮಳಿಗೆಗಳು ಹೆ - 
ಮತ್ತು ಔಷಧ ಪರಿವೀಕ್ಷಕರಿಂದ ಕಳುಹಿಸಲ್ಪಟ್ಟ 
ಅನೌಪಚಾರಿಕ ಮಾದರಿಗಳು. 


- 4.4.94 ರಿಂದ 31.3.95ರ ವರೆಗೆ ವಿಶ್ಲೇಷಿಸಲಾದ ಮಾದರಿಗಳು : 


1. ಒಟ್ಟು ವಿಶ್ಲೇಷಿಸಲಾದ ಮಾದರಿಗಳು ೬ 2436 

2. ಉತ್ತಮ ಗುಣಮಟ್ಟವಿರುವುದಾಗಿ ಕಂಡು ಬಂದಿರುವ ಆ 3223 
ಮಾದರಿಗಳು 

ತಿ. ಉತ್ತಮ ಗುಣಮಟ್ಟದಲ್ಲವೆಂದು ಕಂಡು ಬಂದಿರುವ ೬ 207 
ಮಾದರಿಗಳು 

4. ಭಾಗಶಃ ವಿಶ್ಲೇಷಿಸಲಾದ ಮಾದರಿಗಳು ೬ 2 


117 


ಗ್ರಂಥಾಲಯ 

ಔಷಧ ಪರಿವೀಕ್ಷಣಾ ಪ್ರಯೋಗಾಲಯವು ಸುವ್ಯವಸ್ಥಿ ತ ಗ್ರಂಥಾಲಯವನ್ನು ಹೊಂದಿದ್ದು 
ಇದರಲ್ಲಿ ಎಲ್ಲಾ ಬಗೆಯ ಅಕರ ಗ್ರಂಥಗಳೂ ಹಾಗೂ ರಸಾಯನಿಕ ಸಂಗ್ರಹಗಳೂ ಲಭ್ಯವಿದೆ. 
ಸಿಬ್ಬಂದಿವರ್ಗಕ್ಕೆ ಪ್ರಪಂಚದಲ್ಲಿ ಔಷಧ ತಯಾರಿಕಾವಿಜ್ಞಾನದಲ್ಲಿ ಆಗುತ್ತಿರುವಇತ್ತೀಚಿನಬೆಳವಣಿಗೆ 
ಮತ್ತು ಸಂಶೋಧನೆಗಳ ಬಗ್ಗೆ ಕಾಲೋಚಿತ ಮಾಹಿತಿಯನ್ನು ಒದಗಿಸುವ ಸಲುವಾಗಿ ಹಲವಾರು 
ಭಾರತೀಯ ಹಾಗೂ ವಿದೇಶಿ ನಿಯತಕಾಲಿಕ ಪತ್ರಿಕೆಗಳನ್ನು ತರಿಸಲಾಗುತ್ತಿದೆ. ಈ ಗ್ರಂಥಾಲಯ 
ಸೌಲಭ್ಯವನ್ನು ನಮ್ಮ ರಾಜ್ಯದ ಔಷಧ ತಯಾರಕರಿಗೂ. ಔಷಧ ವಿಜ್ಞಾನ ಅಭ್ಯಸಿಸುತ್ತಿರುವ 
ವಿದ್ಯಾರ್ಥಿಗಳಿಗೂ ಮತ್ತು ಔಷಧ ವಿಜ್ಞಾನದ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಅಭ್ಯರ್ಥಿಗಳಿಗೂ 
ವಿಸ್ತರಿಸಲಾಗಿದೆ. ಅರ್ಹ ಗ್ರಂಥ ಪಾಲಕರನ್ನು ಈ ಗ್ರಂಥಾಲಯ ಹೊಂದಿದೆ. 


3. ಫಾರ್ಮಸಿ ಶಿಕ್ಷಣ 
ಫಾರ್ಮಸಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ. ಎರಡು ಪ್ರಮುಖ ಅಂಗಗಳಿವೆ. ಅವುಗಳೆಂದರೆ :- 
ಅ) ಸರ್ಕಾರಿ ಔಷಧ ವಿಜ್ಞಾನ ಮಹಾ ವಿದ್ಯಾಲಯ. ಬೆಂಗಳೂರು. 
ಆ) ಪರೀಕ್ಷಾ ಪ್ರಾಧಿಕಾರ ಮಂಡಳಿ, ಬೆಂಗಳೂರು. 
ಅ) ಸರ್ಕಾರಿ ಔಷಧ ವಿಜ್ಞಾನ ಮಹಾ ವಿದ್ಯಾಲಯ, ಬೆಂಗಳೂರು :- 


ಔಷಧ ನಿಯಂತ್ರಣ ಇಲಾಖೆಯ ಆಡಳಿತದ ಹತೋಟಿಯಲ್ಲಿ ಸರ್ಕಾರಿ ಔಷಧ ವಿಜ್ಞಾನ 
ಮಹಾ ವಿದ್ಯಾಲಯ (ಸರ್ಕಾರಿ ಫಾರ್ಮಸಿ ಕಾಲೇಜು) 1964ರಿಂದ ಬೆಂಗಳೂರಿನಲ್ಲಿ ಕಾರ್ಯ 
ನಿರ್ವಹಿಸುತ್ತಿದೆ. ಇಲ್ಲಿ ಡಿಪ್ಲೊಮಾ, ಪದವಿ ಹಾಗೂ ಸ್ನಾತಕೋತ್ತರ ಮಟ್ಟದವರೆಗೆ ಶಿಕ್ಷಣ 
ಪಡೆಯಲು ಸಕಲ ಸೌಲಭ್ಯಗಳಿವೆ. ಈ ಸಂಸ್ಥೆ ಯಲ್ಲಿ ಸ್ನಾತಕೋತ್ತರ ಪದವಿ ವ್ಯಾಸಂಗವನ್ನು 
ನಾಲ್ಕು ವಿಜ್ಞಾನ ವಿಭಾಗಗಳಲ್ಲಿ ಅಂದರೆ ಔಷಧ ಮತ್ತು ತಂತ್ರಜ್ಞಾನ (Pharmaceutical 
Technology) ಔಷಧ ಶಾಸ್ತ್ರ (Pharmacology), ಔಷಧ ಸಂಜ್ಞಾನ 
(Pharmacognosy) ಮತ್ತು ಔಷಧ ರಸಾಯನ ಶಾಸ್ತ್ರ (pharmaceutical Chemis- 
(೧) ಗಳಲ್ಲಿ ನಡೆಸಲು ಭಾರತ ಸರ್ಕಾರ ಶೇಕಡಾ 100 ಭಾಗ ಅನುದಾನ ನೀಡುತ್ತಿದೆ. 
ಇದರಂತೆ ಪ್ರತಿಯೊಂದು ವಿಭಾಗದಲ್ಲೂ 6 ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀ ಡಲಾಗುತ್ತಿದೆ. 


ಈ ಮಹಾ ವಿದ್ಯಾಲಯದಲ್ಲಿ ಒಬ್ಬ ಪ್ರಾಂಶುಪಾಲರು, 6 ಪ್ರಾಧ್ಯಾಪಕರೂ, 9 ಸಹಾಯಕ 
ಪ್ರಾಧ್ಯಾಪಕರೂ ಹಾಗೂ 14 ಭೋದಕರ ಹುದ್ದೆ ಗಳು ಮಂಜೂರಾತಿಯಾಗಿದೆ. 


ಈ ವರ್ಷ ಬೆಂಗಳೂರು ಸರ್ಕಾರಿ ಔಷಧ ವಿಜ್ಞಾನ ಮಹಾ ವಿದ್ಯಾಲಯದಿಂದ ಬೆಂಗಳೂರು 
ವಿಶ್ವವಿದ್ಯಾನಿಲಯ ನಡೆಸುತ್ತಿರುವ ಪದವಿ ಪರೀಕ್ಷೆಗೆ ಕುಳಿತಿದ್ದ 49 ಜನ ವಿದ್ಯಾರ್ಥಿಗಳಲ್ಲಿ 
31 ಜನರೂ ಮತ್ತು ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ 29 ಜನ ವಿದ್ಯಾರ್ಥಿಗಳಲ್ಲಿ 27 
ಜನರೂ ತೇರ್ಗಡೆಯಾಗಿದ್ದಾರೆ. 


118 


ಆ) ಪರೀಕಾ ಪ್ರಾಧಿಕಾರ ಮಂಡಳಿ, ಬೆಂಗಳ್ಕ್ಳೂರು. 
ಎ ತಿ ಶ್ರಿ... ನ auc hinds ಕೊತ 


ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ಭಾರತದ ಘಾರ್ಮಸಿ ಪರಿಷತ್ತು ರೂಪಿಸಿರುವ ಶಿಕ್ಷಣ 
ನಿಯಮಗಳನು ಜಾರಿಗೆ ತರುವುದರ ಸಲುವಾಗಿ ಒಂದು ಪರೀಕ್ಷಾ ಪ್ರಾಧಿಕಾರ ಮಂಡಳಿಯನ್ನು 
ರಚಿಸಿದೆ. ಈ ಮಂಡಳಿಗೆ ಸರ್ಕಾರಿ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲರು ಛೇರ್‌ಮನ್‌ 
ರ ಸದ್ದು, ಒಬ್ಬ ಸದಸ್ಯ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ನಿರ್ವಹಿಸಲಾಗುತ್ತಿದೆ. 


ಈ ಮಂಡಳಿಯು ಡಿಪ್ಲೊಮಾ ಮಟ್ಟದ ಫಾರ್ಮಸಿ ಪರೀಕ್ಷೆಗಳನ್ನು ನಡೆಸುತ್ತಿದೆ. ಈ ವರ್ಷ 
ವಿದ್ಯು ಸಂಸ್ಥೆ ಗಳಿಂದ ಒಟ್ಟು 10,457 ವಿದ್ಯಾರ್ಥಿಗಳು ಪೂರ್ವಾಭಾವಿ ಡಿಪ್ಲೊಮಾ ಪರೀಕ್ಷೆಗೆ 
ಕುಳಿತಿದ್ದು ಅದರಲ್ಲಿ 2869 ವಿದ್ಯಾರ್ಥಿಗಳು ತೇರ್ಗಡೆಯಾಗಿರುತ್ತಾರೆ. ಅಂತಿಮ ಪರೀಕ್ಷೆಯಲ್ಲಿ 
ಒಟ್ಟು 7792 ವಿದ್ಯಾರ್ಥಿಗಳು ಕುಳಿತಿದ್ದು 2443 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. 


“ಹಣಕಾಸು - 
1994-95 ನೇ ಸಾಲಿನ ಆಯವ್ಯಯ 
ವ್ಯಯ | 
ಕ್ರಮ ಆಯವ್ಯಯ ಶೀರ್ಷಿಕೆ ಹಂಚಿಕೆ 1994-95ಕ್ಕೆ ವ್ಯಯ 1994-95ಕ್ಕೆ 
ಸಂಖ್ಯೆ (ಲಕ್ಷ ರೂಗಳಲ್ಲಿ) (ಲಕ್ಷರೂಗಳಲ್ಲಿ) 


ಯೋಜನೆ ಯೋಜನೇತರ ಯೋಜನೆ ಯೋಜನೇತರ 

ಇಟ ಯ ಆ ಯಾಕ ಯ ES EE SE ON CEES 

1. 2210-06-104-0-01 31.00 127.19 15.54 103.90 
ಔಷಧ ನಿಯಂತ್ರಕರು 


2. 2210-06-104-0-02 
ಔಷಧ ಪರೀಕ್ಷಾ ಪ್ರಯೋಗಾಲಯ 8.00 66.87 4.00 55.03 


3. 2210-05-105-1-14 6.00 80.11 3,00 64.11 
ಸರ್ಕಾರಿ ಔಷಧ ವಿಜ್ಞಾನ 
ಮಹಾವಿದ್ಯಾಲಯ 


4. 2210-05-105-1-15 20.00 11.18 5.60 11.18 
ಕೇಂದ್ರ ಪುರಸ್ಕೃತ ಯೋಜನೆ 


ainsi ಾಗಾತಾಾಾ 
ಒಟ್ಟು 65,00 285.35 28.14 234.22 


A LE TN NO ED Se 


634- £-9 
119 


ಕ್ರಮ ಆಯವ್ಯಯ ಲೆಕ್ಕ ಶೀರ್ಷಿಕೆ ಲಕ್ಬರೂ.ಗಳಲ್ಲಿ 
ಸಂಖ್ಯೆ 
|. 0210-04-104-02 
ಔಷಧ ನಿಯಂತ್ರಕರು ೩ 9.00 
2. 0210-03-105-01 
ಸರ್ಕಾರಿ ಔಷಧ ವಿಜ್ಞಾನ ಮಹಾವಿದ್ಯಾಲಯ 
ಮತ್ತು ಪರೀಕ್ಷಾ ಪಾದ್ರಿಕಾರ ಮಂಡಳಿ, 
ಒಟ್ಟು | 47.00 
ಔಷಧ ನಿಯಂತ್ರಕರು 


ಔಷಧ ನಿಯಂತ್ರಣ ಇಲಾಖೆಗೆ ಸಂಬಂಧಪಟ್ಟ ಸಂಕ್ಷಿಪ್ತ ಅಂಕಿ 


ಅಂಶಗಳು 
ಕ್ರಮ ಸಂಕ್ಸಿಪ್ತಗಳು 90-91 91-92 92-93 93-94 94-95 
ಸಂಖ್ಯೆ 
ಆಡಳಿತ ಮತ್ತು ಅಮಲು ಜಾರಿ: 
ಔಷಧ ತಯಾರಿಕಾ ಘಟಕಗಳು 
ಆ) 1. ಅಲೋಪತಿ ಔಷಧಗಳು 384 428 450 4450 467 
(ರೀಪ್ಯಾಕಿಂಗ್‌ ಸೇರಿ) 
2. ಕಾಂತಿ ವರ್ಧಕಗಳು 71 74 82 86 72 
ಪ್ರಸಾಧನಗಳು 


ಒಟ್ಟು ಔಷಧ ತಯಾರಿಕಾ ಘಟಕಗಳು 455 502 532 ೨೨6. 339 


ಆ) ಔಷಧ ತಯಾರಿಕಾ 
ಪರವಾನಗಿಗಳು 581 646 695 698 689 


ಒಟ್ಟು ಔಷಧ ಮಾರಾಟ ಆವರಣಗಳು 9256 10591 9685 9875 10987 


120 


ಪರಿವೀಕ್ಷ ಣೆಗಳು 
ಅ) ಮಾರಾಟ ಆವರಣಗಳು 


ಆ) ತಯಾರಿಕಾ ಘಟಕಗಳು 

ಇ) ಆಸ್ಪತ್ರೆಗಳು 
ಪರವಾನಗಿಗಳು : 

ಅ) ಮಾರಾಟ ಪರವಾನಗಿಗಳ ಮಂಜೂರು 
; « ಆ) ಮಾರಾಟ ಪರವಾನಗಿಗಳ ನವೀಕರಣ 
ಇ) ತಯಾರಿಕಾ ಪರವಾನಗಿಗಳ ಮಂಜೂರು 
ಈ) ತಯಾರಿಕಾ ಪರವಾನಗಿಗಳ ನವೀಕರಣ 


ಉ) ಪತ್ತೆ ಹಚ್ಚಲಾದ ಪರವಾನಗಿರಹಿತ 
ಮಾರಾಟಗಾರರ ಪ್ರಕರಣಗಳು 


ಉಊ) ರದ್ದು ಪಡಿಸುವಿಕೆ : 


ಅ ಮಾನ್ಯತೆಗೊಳಿಸುವಿಕೆ, 
ಯ) ಅಮಾನತ್ತುಗಳು 
ಕಾನೂನು ವ್ಯವಹರಣೆಗಳು 
ವರ್ಷದ ಪ್ರಾರಂಭದಲ್ಲಿ ಇತ್ಯರ್ಥವಾಗದೇ 
ಉಳಿದಿದ್ದ ಕಾನೂನು ವ್ಯವಹರಣೆಗಳು 
ಅ) ಔಷಧ ಮತ್ತು ಕಾಂತಿವರ್ಧಕ 
ಅಧಿನಿಯಮ 1940 
ಆ) ಔಷಧ (ಬೆಲೆ ನಿಯಂತ್ರಣ) ಆದೇಶ 
1979: 1987 


ವರ್ಷದಲ್ಲಿ ಹೂಡಲಾದ ಕಾನೂನು 
ವ್ಯವಹರಣೆಗಳು 


ಅ) ಔಷಧ ಮತ್ತು ಕಾಂತಿವರ್ಧಕ ನಿಯಮ 
1940 


ಆ) ಔಷಧ (ಬೆಲೆ ನಿಯಂತ್ರಣ) ಆದೇಶ 
1979: 1987 


13380 
402 


121 


2664 


2974 


151 


136 


೨6 


40 


17 


121 


| 


13015 12253 15494 13564 
350 321 8732-373 
97 82 103 114 
2501 1828 1837 1834 
3844 2786 5004 4745 
೨೦ ೨೦ 107 125 
104 140 307 269 
37 343 34 10 
673 27671647 722 
229 187 321 171 
112 120 97 97 
40 39 36 36 
11 16 21 26 


ಶ್‌ 
ತೆ 


ಸಂಕ್ಷಿಪ್ತಗಳು 90-91 91-92 92-93 93-94 94-95 


ಇತ್ಯರ್ಥವಾದ ಕಾನೂನು ವ್ಯವಹರಣೆಗಳು 


ಅ) 


ಆ) 


ಔಷಧ ಮತ್ತು ಕಾಂತಿವರ್ಧಕ ನಿಯಮ 1 3 39 12 
1940 | 

ಔಷಧ (ಬೆಲೆ ನಿಯಂತ್ರಣ) ಆದೇಶ : 1 4 4 
1979: 1987 


ನಿರ್ದೋಶಿಯೆಂದು ತೀರ್ಮಾನವಾದ : ಬಿಡುಗಡೆ ಮಾಡಲಾದ ಮೊಕದ್ದಮೆಗಳು 


ಅ) ಔಷಧ ಮತ್ತು ಕಾಂತಿವರ್ಧಕ 1 2 22 9 
ನಿಯಮ 1940 

ಆ) ಔಷಧ (ಬೆಲೆ ನಿಯಂತ್ರಣ) ಆದೇಶ - 1 4 2 
1979 : 1987 

ದೋಷಸಿದ್ಧ ಮೊಕದ್ದಮೆಗಳು: 

ಅ) ಔಷಧ ಮತ್ತು ಕಾಂತಿವರ್ಧಕ - I 17 3 
ನಿಯಮ 1940 

ಆ) ಔಷಧ (ಬೆಲೆ ನಿಯಂತ್ರಣ) ಆದೇಶ - 1 - 2 
1979 : 1987 

ಆ. ಔಷಧ ಪರೀಕ್ಷಾ ಪ್ರಯೋಗಾಲಯ 

ಅ) ವರ್ಷದ ಪ್ರಾರಂಭದಲ್ಲಿ ಉಳಿದಿದ್ದ 828 528 693 1128 
ಔಷಧ ಮಾದರಿಗಳ ಸಂಖ್ಯೆ 

ಆ) ವರ್ಷದಲ್ಲಿ ವಿಶ್ಲೇಷಣೆಗೆ ಬಂದ 2521 2986 2921 3619 
ಮಾದರಿಗಳ ಸಂಖ್ಯೆ 

ಇ) ಒಟ್ಟು ವಿಶ್ಲೇಷಿಸಿದ ಮಾದರಿಗಳು 2649 2817 2484 2777 

ಈ) ಉತ್ತಮ ಗುಣಮಟ್ಟವಿರುವುದಾಗಿ 2264 2558 2251 2600 
ಕಂಡು ಬಂದಿರುವ ಮಾದರಿಗಳು 

ಉ) ಉತ್ತಮ ಗುಣಮಟ್ಟದ್ದಲ್ಲವೆಂದು 


ಕಂಡು ಬಂದಿರುವ ಮಾದರಿಗಳು : 


ಕರ್ನಾಟಕ ರಾಜ್ಯ 


122 


1827 


1557 


ಕ್ರಮ - ಸಂಕ್ಷಿಪ್ತಗಳು. 90-91 91-92 92-93 93-94 94-95 
ಸಂಖ್ಯೆ 

2. ಇತರೆ ರಾಜ್ಯಗಳು 163 
ಒಟ್ಟು 20" oe. 198 1741 207 
ಊ) ಭಾಗಶಃ ವಿಶ್ಲೇಷಿಸಿದ ಮಾದರಿಗಳು 175 60 35 3 2 
ಯ) ವರ್ಷದ ಕೊನೆಯಲ್ಲಿ ವಿಶ್ಲೇಷಣೆಗೆ 528 693 1128 1827 909 
ಉಳಿದಿರುವ ಮಾದರಿಗಳು (4 ತಿರ (2ತಿರ (143 ತಿರಸ್ಕೃತ) 
ಸ್ಕೃತ) ಸ್ಕೃತ) 39 


ಇ. ಫಾರ್ಮಸಿ ಶಿಕ್ಷಣ 

ಸರ್ಕಾರಿ ಔಷಧ ವಿಜ್ಞಾನ ಮಹಾವಿದ್ಯಾಲಯ 

ಸ್ನಾತಕೋತ್ತರ ಫಾರ್ಮಸಿ 

ಅ) ಅಂತಿಮ ವರ್ಷದಲ್ಲಿ ಸ್ನಾತಕೋತ್ತರ 24 24 3, 22 29 
ಪರೀಕ್ಷೆಯಲ್ಲಿ ಕುಳಿತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ 

ಆ) ಅಂತಿಮ ವರ್ಷದಲ್ಲಿ ಸ್ನಾತಕೋತ್ತರ 23 24 22 22 27 
ಪರೀಕ್ಷೆಯಲ್ಲಿ ಉತ್ತೀರ್ಣರಾದ | 
ವಿದ್ಯಾರ್ಥಿಗಳ ಸಂಖ್ಯೆ 

ಪದವಿ ಫಾರ್ಮಸಿ 

ಅ) ಅಂತಿಮ ವರ್ಷದಲ್ಲಿ ಪದವಿ ಫಾರ್ಮಸಿ. 41 40 36 54 49 
ಪರೀಕ್ಷೆಯಲ್ಲಿ ಕುಳಿತಿದ್ದ ವಿದ್ಯಾರ್ಥಿಗಳ 
ಸಂಖ್ಯೆ | 

ಆ) ಅಂತಿಮ ವರ್ಷದಲ್ಲಿ ಪದವಿ ಫಾರ್ಮಸಿ 27 26 20 26 31 
ಪರೀಕ್ಷೆಯಲ್ಲಿ ಉತ್ತೀರ್ಣರಾದ 
ವಿದ್ಯಾರ್ಥಿಗಳ ಸಂಖ್ಯೆ 


ಡಿಪ್ಲೊಮೊ ಮಟ್ಟದ ಫಾರ್ಮಸಿ ಶಿಕ್ಷಣ 
ಅ) ಅಂತಿಮ ಡಿ. ಫಾರ್ಮ ಪರೀಕ್ಬೆಯಲ್ಲಿ 78 96 68 85 75 
ಕುಳಿತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ 


123 


LL 
ಕ್ರಮ ಸಂಕ್ಲಿಪ್ತಗಳು 90-91 91-92 92-93 93-94 94-95 
ಸಂಖ್ಯೆ 

ISIE ಲಾ ಅಲಾ  ್ಷ 6. 


ಆ) ಅಂತಿಮ ಡಿ. ಫಾರ್ಮ ಪರೀಕ್ಷೆಯಲ್ಲಿ RET TEE ಚಅ, 
ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ 


ಪರೀಕ್ಷಾ ಪ್ರಾಧಿಕಾರ ಮಂಡಳಿ 


ಅ) ಪೂರ್ವಭಾವಿ ಡಿ. ಫಾರ್ಮ ಪರೀಕ್ಷೆಗೆ 11280 13607 14442 9620 10457 
ಕುಳಿತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ 


ಆ) ಪೂರ್ವಭಾವಿ ಡಿ. ಫಾರ್ಮ ಪರೀಕ್ಸೈಯಲ್ಲಿ 2571 2959 3542 1737 2869 
ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ 

ಇ) ಅಂತಿಮ ಡಿ. ಫಾರ್ಮ ಪರೀಕ್ಷೆಯಲ್ಲಿ 887 9476 10094 8128 7792 
ಕುಳಿತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ 

ಈ) ಅಂತಿಮ ಡಿ. ಫಾರ್ಮ ಪರೀಕ್ಷೆಯಲ್ಲಿ 2092 1591 2425 2111 2443 


ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ 


124 


ಜನಸಂಖ್ಯಾ ಕೇಂದ್ರ, ಬೆಂಗಳೂರು 
' 1994-95ನೇ ವರ್ಷದ ವಾರ್ಷಿಕ ವರದಿ 


| 


1. ಹರಿಚಯ 


ಜನಸಂಖ್ಯಾ ಕೇಂದ್ರದ ಮುಖ್ಯ ಧ್ಯೇಯವು ಕರ್ನಾಟಕ ಸರ್ಕಾರಕ್ಕೆ ಸಹಕರಿಸಿ 
ಮುಖ್ಯವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯದ ವಿವಿಧ ಆರೋಗ್ಯ 
ಮತ್ತು ಕುಟುಂಬ ಯೋಜನಾ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿಯೂ ಮತ್ತು ಹೆಚ್ಚು 
ಕುಶಲತೆಯಿಂದಲೂ ಅನುಷ್ಕಾನಗೊಳ್ಳಲು ನೆರವಾಗುವುದು ಮತ್ತು ತತ್ಸಂಬಂಧವಾದ ನಾನಾ 
ರೀತಿಯ ಸಂಶೋಧನಾ ಮತ್ತು ಮೌಲ್ಯಮಾಪನ ಅಧ್ಯಯನಗಳನ್ನು ಕೈಗೊಂಡು, ನಾನಾ 
ರೀತಿಯ ಸಿಬ್ಬಂದಿ ವರ್ಗದವರಿಗೂ ಮತ್ತು ಅಧಿಕಾರಿಗಳಿಗೂ ' ಸೇವಾನಿರತ ತರಬೇತಿ 
ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಗೊಳಿಸುವುದಾಗಿದೆ. 


2. ಆಡಳಿತ 


ಡಾ । ಪಿ.. ಹೆಚ್‌. ರೆಡ್ಡಿ. ಕೇಂದ್ರದ ನಿರ್ದೇಶಕರು ತಾ| 31.3.1994ರಲ್ಲಿ ನಿವೃತ್ತರಾಗಿ 
ತಾ ॥ 21.4.1994ರವರೆವಿಗೆ 1ವರ್ಷ ಕಾಲ ಒಪ್ಪಂದದ ಮೇರೆಗೆ ನಿರ್ದೇಶಕರಾಗಿ 
ಮುಂದುವರೆದರು. ಈ ವರದಿಯ ಕಾಲಾವಧಿಯಲ್ಲಿ ಶ್ರೀಮತಿ ಸುಮಿತ್ರ ಕೆ. ಪೋತ್ನಿಸ್‌ ಮತ್ತು 
ಶ್ರೀ ವಿ. ಅಶೋಕನ್‌ರವರು ಸಂಶೋಧನಾಧಿಕಾರಿಯ ಹುದ್ದೆ ಗೆ ಬಡ್ತಿ ಹೊಂದಿದರು. 


31.3.1995 (ಯೋಜನೇತರ) ರಲ್ಲಿದ್ದಂತೆ ಸಂಸ್ಥೆಯ ಸ್ವರೂಪ ಮತ್ತು ಸಿಬ್ಬಂದಿ 
ಸ್ಟಾ ನಗಳು 


125 


ಒಟ್ಟು ಒಟ್ಟು 
ಕ್ರಮ ಪದನಾಮ ಮಂಜೂರಾದ ಭರ್ತಿ ಗಂಡು ಹೆಣ್ಣು ಪರಿಶಿಷ್ಟ ಪರಿಶಿಷ್ಠ 
ಸಂಖ್ಯೆ ಹುದ್ದೆ ಯಾದ ಜಾತಿ ಬುಡಕಟ್ಟು 


ಗಳು ಹುದ್ದೆಗಳು 


1. ನಿರ್ದೇಶಕರು | 1 1 I - - ಹ 
2. ಸಹಾಯಕ ನಿರ್ದೇಶಕರು 4 3 2 1 - 
3. ಸಂಶೋಧನಾಧಿಕಾರಿ 7 4 3 1 1 - 
4. ಪೋಷಣಾಧಿಕಾರಿ 1 1 1 ಹ ಹ e 
5. ಕಂಪ್ಯೂಟರ್‌ ಪ್ರೋಗ್ರಾಮರ್‌ 1 ಘಿ ಇಂ ಇಡ ಹಃ 


6. ಆಡಳಿತ. ಮತ್ತು ಲೆಕ್ಕಾಧಿಕಾರಿ 1 - ೬ ಶಿ ಜಿ 
7. ಸಹಾಯಕ ಸಂಶೋಧನಾಧಿಕಾರಿ 3 - - & _ _ 
8. ಸಂಶೋಧನಾ ಸಹಾಯಕರು 18 11 5 6 2 ಹ 
9. ಸಂಶೋಧನಾ ಕ್ಷೇತ್ರ ತನಿಖಾಕರ್ತರು - - - 8 ತ 

10. ಅಂಕಿ ಅಂಶಗಳ ಸಹಾಯಕರು ಕ 4 - ಹ ಜು ತ ಹ 


11. ಗ್ರಂಥಪಾಲಕರು A ೩ _ _ 

12. ಲೆಕ್ಕ ಪರಿಶೋಧಕರು 135 

13. ಮೇಲ್ವಿಚಾರಕರು - ] - - id - 

14. ಪ್ರಥಮ ದರ್ಜೆ ಸಹಾಯಕರು 2 2 2 - I - 
15. ಲೆಕ್ಕ ಸಹಾಯಕರು 1 1 1 ೬ 1 R 
16. ಶೀಘ್ರಲಿಪಿಗಾರರು 2 1 ಎ ಚ 
17. ದ್ವಿತೀಯ ದರ್ಜೆ ಸಹಾಯಕರು 1 I 1 - ಹ ಹ 
18. ಬೆರಳಚ್ಚುಗಾರರ: 5 5 3 2 - ೬ 
19. ಚ ಲಕರು 4 4 4 R 1 ಸ 
20 "ಡಿ ವರ್ಗದವರು ' 7 4 ಜ್‌ 1 
jer 69 ೩4) : 28 ಸ 1 


ಆ 


31.3.1995ರಲ್ಲಿದಂತೆ ಸಿಬ್ಬಂದಿ ಸ್ಟಾನ 
ಓಂ ಟು 


SE ——————————————————————— 


ವರ್ಷಾಂತ್ಯದಲ್ಲಿ ಭರ್ತಿಯಾಗಿರುವ ಹುದ್ದೆಗಳ ಸಂಖ್ಯೆ 
ಹುದ್ದೆಗಳ :, ಮಂಜೂರಾದ 
ವರ್ಗ ಹುದ್ದೆ ಗಳ ಪರಿಶಿಷ್ಟ ಪರಿಶಿಷ ಸೆ 
ಸಂಖ್ಯೆ ಗಂಡಸರು ಹೆಂಗಸರು ಜಾತಿ ಬುಡಕಟ್ಟು 
IN EE ಯಪ ಫಾಾ ವಾಸವ ಕಾಮಾಾಫೋಲರಾನಾಕಾದಾ 
ಎ 15 7 2 1 - 
ಬಿ 3 - - - - 
ಸಿ 44 17 9 5 - 
ಡಿ 7 4 1 1 ] 
3315111... 4.1  ಜಾರಾಜ ese: ಹ ಎ ಮಾನ. 
ಒಟು 69 28 12 7 1 


3. ಆರ್ಧಿಕ ವಿವರಗಳು 
1994-95ರ ಆಯವ್ಯಯದ ಮಂಡನೆ ಮತ್ತು ವೆಚ್ಚ 


ಲೆಕ್ಕ ಶೀರ್ಷಿಕೆ : ಯೋಜನೆ : “2211 ಕುಟುಂಬ ಯೋಜನೆ 
108 ಐಪಿಪಿಯೂ ಸೇರಿದಂತೆ 
ಆಯ್ಕೆಯಾದ ಕ್ಷೇತ್ರದ 
ಕಾರ್ಯಕ್ರಮಗಳು 
02 ಭಾರತ ಜನಸಂಖ್ಯಾ 
ಯೋಜನೆ - 11" 
ಯೋಜನೇತರ “ 2211 ಕುಟುಂಬ ಯೋಜನೆ 
108 ಐಪಿಪಿಯೂ ಸೇರಿದಂತೆ 
ಆಯ್ಕೆಯಾದ 
ಕ್ಷೇತ್ರದ ಕಾರ್ಯಕ್ರಮಗಳು 
01 ಭಾರತ ಜನಸಂಖ್ಯಾ ಯೋಜನೆ 
ಜನಸಂಖ್ಯಾ ಕೇಂದ್ರ” 


| 


127 


ಆಯವ್ಯಯ ಹಂಚಿಕೆ 


ಬಾಬ್ತುಗಳು 1994-95 | 994-95 
ರೂ. ರೂ. 
ಯೋಜನೆ 

ಯೋಜನೇತರ ರೂ. ರೂ 
1. ಸಂಬಳಗಳು 17.32.000-00 12.70.278-00 
2. ತುಟ್ಟಿ ಭತ್ಯೆ 14.00.000-00 11.41.497-00 
3. ಇತರೆ ಭತ್ಯಗಳು 4.69.000-00 2.43.400-00 
4. ಪ್ರವಾಸ ವೆಚ್ಚಗಳು 30.000-00 28.902-00 
5,* “ಕಛೇರಿ ವೆಚ್ಚ 2.00.000-00 1.81.387-00 
6. ವೈದ್ಯಕೀಯ ಶುಲ್ಕಗಳು 15.000-00 16.261-00 
7. ಮೋಟಾರ್‌ ವಾಹನಗಳ ವೆಚ್ಚಗಳು 60,000-00 43.731-00 
ಒಟ್ಟು (ಯೋಜನೇತರ) 39,06.000-00 29.25.456-00 


IV ಪೂರ್ಣಗೊಂಡ ಅಧ್ಯಯನಗಳು 
1. ಕೊಡಗು ಜಿಲ್ಲೆಯಲ್ಲಿ ಜನಸಂಖ್ಯಾ ಬದಲಾವಣೆಯ ಅಧ್ಯಯನ 


1981-91ರಲ್ಲಿ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿ ತಗ್ಗಿದ ಜನಸಂಖ್ಯಾ 
ಬೆಳವಣಿಗೆಯ ಪ್ರಮಾಣವು ಶೇಕಡಾ 5.75ರಷ್ಟು ದಾಖಲೆಯಾಗಿ, ಲಿಂಗಪ್ರಮಾಣವು (1,000 
ಗಂಡಸರಿಗೆ ಇರಬಹುದಾದ ಹೆಂಗಸರ ಪ್ರಮಾಣವು) 1981ರಲ್ಲಿ 933ರಿಂದ 1991ರಲ್ಲಿ 
989 ರಷ್ಟು ಪ್ರಗತಿಯನ್ನು ತೋರಿಸಿದೆ. ಇಂತಹ ತಗ್ಗಿದ ಜನಸಂಖ್ಯಾ ಬೆಳವಣಿಗೆಯ ಪ್ರಮಾಣಕ್ಕೆ 
ಕಾರಣಗಳನ್ನರಿಯಲು ಬೆಂಗಳೂರಿನಲ್ಲಿರುವ ಜನಸಂಖ್ಯಾ ಕೇಂದ್ರವು ಕುಟುಂಬದ 
ಸಮೀಕ್ಷೆಯೊಂದನ್ನು ಕೊಡಗು ಜಿಲ್ಲೆಯಲ್ಲಿ ಕೈಗೊಂಡಿತು. ಈ ಸಮೀಕ್ಷೆಯನ್ನು ವಲಸೆ 
ಹೋಗುವಿಕೆಯ ಪ್ರಮಾಣವನ್ನು ಅಂದಾಜಿಸಿ, ಫಲವತ್ತತೆ ಮತ್ತು ಮರಣದ ಬಗ್ಗೆ ಇರುವ 
ಮಟ್ಟವನ್ನರಿಯಲು ಮತ್ತು ಕುಟುಂಬ ಯೋಜನಾ ವಿಧಾನಗಳಿಂದ ಸಂರಕ್ಷಿಸಲ್ಪಟ್ಟ ದಂಪತಿಗಳ 
ಪ್ರಮಾಣವನ್ನು ಅಂದಾಜಿಸಲು ರೂಪಿಸಲಾಗಿದೆ. ಜಿಲ್ಲೆಯಲ್ಲಿನ ನಗರ, ಗ್ರಾಮಾಂತರ ಹಾಗೂ 
ತೋಟಗಳ (ಪ್ಲಾಂಟೇಷನ್‌) ಪ್ರದೇಶಗಳಲ್ಲಿರುವ ಸುಮಾರು 3.000 ಕುಟುಂಬಗಳನ್ನು 
ಮಾದರಿಗಾಗಿ ಆಯ್ಕೆ ಮಾಡಲಾಗಿದೆ. 


128 


ಪ್ರತಿ 1.000 ಜನಸಂಖ್ಯೆಗೆ ಇರುವ ಕಚ್ಚಾ ಜನನದ ಹಾಗೂ ಮರಣದ ಪ್ರಮಾಣವು 
ಕ್ರಮವಾಗಿ 23.2 ಮತ್ತು 7.2 ಕಂಡು ಬಂದಿತು. 1981-91ರಲ್ಲಿ ವಲಸೆ ಬರುವವರ 
ಪ್ರಮಾಣವು ಶೇ. 4.69 ಹಾಗೂ ವಲಸೆ ಹೋಗುವವರ ಪ್ರಮಾಣವು ಶೇ. 14.69 ಇತ್ತು. 
ಹೀಗೆ ನಿವ್ವಳ ವಲಸೆಯು ಶೇ- 10.3 ಇತ್ತು. ಹೀಗೆ ಅಂದಾಜಿಸಿದ ಶೇ. 10. 3ರಷ್ಟು ನಿವ್ವಳ 
ವಲಸೆಯಿಂದ. ದಶಕದ ಬೆಳವಣಿಗೆಯು 5.8 ರಷ್ಟಿದೆ. ಈ ಪ್ರಮಾಣವು ಜನಗಣ ತಿಯ 
ಅಂದಾಜಿನ 5.75 ಪ್ರಮಾಣಕ್ಕೆ ಬಹಳ ಹತ್ತಿರವಾಗಿದೆ. ಗಂಡಸರು ವಲಸೆಹೋಗುವುದರ 
ಮುಖ್ಯ ಕಾರಣವು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿಯೂ ಮತ್ತು ಹೆಂಗಸರು ವಲಸೆ 
ಹೋಗುವಿಕೆಯು ಮದುವೆ ಕಾರಣದಿಂದಾಗಿಯೂ ಕಂಡು ಬಂದಿದೆ. 


ಈ ಅಧ್ಯಯನವನ್ನಾಧರಿಸಿದ ಒಂದು ವರದಿಯು ತಯಾರಿದೆ. ಈ ಅಧ್ಯಯನದಲ್ಲಿ 
ಕಂಡು ಬಂದ ಅಂಶಗಳನ್ನು 1995ರಲ್ಲಿ ಮಾರ್ಚ್‌ ತಿಂಗಳಿನಲ್ಲಿ ನಡೆದ ಐ.ಎ.ಎಸ್‌. ಪಿ. 
ಸಮ್ಮೇಳನದಲ್ಲಿ ಮಂಡಿಸಲಾಯಿತು. 


2. ಮಹಿಳೆಯರಲ್ಲಿ ಗರ್ಭಪಾತ ಮಾಡಿಸಿಕೊಳ್ಳು ಶವ ವರ್ತನೆಗೆ ಸಂಬಂಧಿಸಿದಂತಹ 
ಮಾನಸಿಕ ಅಂಶಗಳು ಒಂದು ಅಧ್ಯಯನ 


ಈ ಅಧ್ಯಯನವು ಮಹಿಳೆಯರಲ್ಲಿ ಗರ್ಭಪಾತವನ್ನಪೇಕ್ಟಿಸುವ ವರ್ತನೆಗೆ ಸಂಬಂಧಿಸಿ 
ದಂತಹ ಮಾನಸಿಕ ಅಂಶಗಳ ಬಗ್ಗೆ ಪರಿಶೀಲಿಸುತ್ತದೆ. ಬೆಂಗಳೂರಿನಲ್ಲಿರುವ ಸರ್ಕಾರೀ 
ಆಸ್ಪತ್ರೆಗಳಲ್ಲಿ ಸೇವೆ ಪಡೆದವರಲ್ಲಿ 92 ಮಂದಿ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಸೇವೆ 
ಪಡೆದ 68 ಮಂದಿ ಮಹಿಳೆಯರನ್ನು 1992ರ ಅಕ್ಟೋಬರ್‌ನಿಂದ 1993ರವರೆಗೆ ಗರ್ಭಪಾತ 
ಸೇವೆ ಪಡೆದವರ ಗುಂಪಿನಿಂದ ಮಾದರಿಗಾಗಿ ಆಯ್ಕೆ ಮಾಡಿ ಸಂದರ್ಶಿಸಲಾಗಿದೆ. ಗರ್ಭಪಾತ 
ಮಾಡಿಸಿಕೊಳು ವುದು ಕಾನೂನುಬದ್ಧ ವೆಂಬ ಅಂಶವನ್ನು ಶೇ. 65 ಮಂದಿ ಮಹಿಳೆಯರಿಗೆ ಅರಿ 
ವಿರಲಿಲ್ಲ. ಚರ್ಚ ನಾತ ಮಾಡಿಸಿಕೊಳ್ಳ ಲು ತಿಳಿಸಿರುವ ಕಾರಣಗಳಲ್ಲಿ ಕೆಲವು ಮುಖ್ಯ ಕಾರಣಗಳು 
ಗರ್ಭ ನಿರೋಧಕಗಳನ್ನು LN ಅವುಗಳ ಫಲಕಾರಿಯಾಗದದು, ಕುಟುಂಬಕ್ಕೆ €ಮವನ್ನು 
ನೋಡಿಕೊಳ್ಳುವ ವಿಚಾರದಲ್ಲಿ ಗಂಡಂದಿರ ಬೇಜವಾಬ್ದಾರಿತನ ಇವುಗಳು. ಸೇವೆ ಪಡೆದವರಲ್ಲಿ 
ಸುಮಾರು ಶೇ. 77 ಮಂದಿ ಮಹಿಳೆಯರು ತಮ್ಮ ಗಂಡಂದಿರ ಅನುಮತಿಯೊಂದಿಗೆ ನಿರ್ಧಾರ 
ವನ್ನು ಕೈಗೊಂಡರು. ಸೇವಾಕೇಂದ್ರಗಳು ಸಮೀಪದಲ್ಲಿರುವಿಕೆ ಮತ್ತು ಸೇವಾ ಸಿಬ್ಬಂದಿಗಳೊಂದಿಗೆ 
ಇರತಕ್ಕ ಪರಿಚಯಗಳು ನಿರ್ಧಿಷ್ಟವಾದ ಸೇವಾಕೇಂದ್ರವನ್ನು ಆಯ್ಕೆ ಮಾಡಿದ್ದಕ್ಕೆ ಕೆಲವುಮುಖ್ಯ 
ಕಾರಣಗಳು. ಈ ಅಧ್ಯಯನವು ಪೂರ್ಣಗೊಂಡು, ತತ್ಸಂಬಂಧವಾದ ವರದಿಯು ತಯಾರಾಗಿದೆ. 


ತಿ. ಕರ್ನಾಟಕದಲ್ಲಿ ನವವಿವಾಹಿತರಲ್ಲಿ ಕುಟುಂಬ ಯೋಜನಾ ವಿಧಾನಗಳ 
ಅನುಷ್ಠಾನದ ಬಗ್ಗೆ ಇರತಕ್ಕ ಜ್ಞಾನ ಮನೋಭಾವ ಮತ್ತು ಆಚರಣೆಯ ಬಗ್ಗ 

ಒಂದು ಅಧ್ಯಯನ 
ನವವಿವಾಹಿತ ದಂಪತಿಗಳಲ್ಲಿ ಕುಟುಂಬ ಯೋಜನಾವಿಧಾನಗಳ ಬಗ್ಗೆ ಇರಬಹುದಾದ 
ಜ್ಞಾನ-ಮನೋಭಾವ ಮತ್ತು ಆಚರಣೆಯ ಬಗ್ಗೆ ಪರಿಶೀಲಿಸುವ ಸಲುವಾಗಿ ಈ ಅಧ್ಯಯನವನ್ನು 


129 


ಕೈಗೊಳ್ಳೆ ಲಾಗಿದೆ. ಹಾಗೂ ಅವರಲ್ಲಿ ಎಷ್ಟರಮಟ್ಟಿ ಗೆ ಗರ್ಭನಿರೋಧಕಗಳು ಬಳಸಲ್ಪಟ್ಟಿವೆ 
ಎಂಬುದನ್ನು ತಿಳಿಯಲು ಉದ್ದೆ ಶಿಸಲಾಗಿದೆ. ಹ ಯನಕ್ಕಾಗಿ ಸುಮರು 700 ಅಫ್‌ 
ನವವಿವಾಹಿತ ದಂಪತಿಗಳನ್ನು ಕೋಲಾರ. ಹಾಸನ. ಬಳ್ಳಾರಿ ಹಸ ಧಾರವಾಡ ಈ ನಾಲ್ಕು 

ಜಿಲ್ಲೆಗಳಿಂದ ಮಾದರಿಗಾಗಿ ಆಯ್ಕೆ ಮಾಸಾ ಅವರುಗಳನ್ನು ಈ ಅಧ್ಯ ಯನಕ್ಕಾಗಿ 
ಸಂದರ್ಶಿಸಲಾಗಿದೆ. ಉತ್ತರಿಸಿರುವವರಲ್ಲಿ ಬಹಳಷ್ಟು "ಮಂದಿ ಕುಟುಂಬ ಯೋಜನಾ ವಿಧಾನಗಳ 
ಬಗ್ಗೆ ಅರಿವುಳ್ಳವರಾಗಿದ್ದರೂ ಸಹ, ಅರಿವುಳ್ಳವರಲ್ಲಿ "ಹೆಂಗಸರಿಗಿಂತಾ ಗಂಡಸರೇ ಹೆಚ್ಚಾಗಿದ್ದಾರೆ. 
ಉತ್ತರಿಸುವವರ ಪೈಕಿಸುಮಾರು76 ಮಂದಿಕುಟುಂಬಯೋಜನವಿಧಾನಗಳನ್ನು ಅಳವಡಿಸುವಲ್ಲಿ 
ಅನುಕೂಲಕರವಾದ ಒಲವನ್ನು ತೋರಿದ್ದಾರೆ. ಉತ್ತರಿಸಿದವರಲ್ಲಿ ಸುಮಾರು ಶೇ. 54 ಮಂದಿ 
ಎರಡು ಮಕ್ಕಳ ಕುಟುಂಬದ ಗಾತ್ರವನ್ನು ಹೊಂದುವ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. 
ಹೇಗಾದರೂ, ಪ್ರಸ್ತುತ ನವವಿವಾಹಿತ ದಂಪತಿಗಳಲ್ಲಿ ಕೇವಲ ಶೇ. 10 ಮಂದಿ ಮಾತ್ರ 
ಕುಟುಂಬ ಯೋಜನಾ ವಿಧಾನಗಳನ್ನಾಚರಿಸುತ್ತಿದ್ದುದು ಕಂಡು ಬಂದಿದೆ. ಈ ಅಧ್ಯಯನವು 
ಪೂರ್ಣಗೊಂಡು ತತ್ಸಂಬಂಧವಾದ ವರದಿಯು ತಯಾರಾಗಿದೆ. 


4. ಮಕ್ಕಳ ಹುಟ್ಟುತೂಕದ ಬಗ್ಗೆ ಪ್ರಭಾವಬೀರುವ ಅಂಶಗಳ ಆಧ್ಯಯನ 


ಭಾರತದಲ್ಲಿ ಜೀವಂತ ಜನನಗಳಲ್ಲಿ ಸುಮಾರು ಶೇ. 30ರಷ್ಟು ಜನನಗಳಲ್ಲಿ ಕಡಿಮೆ 
ಹುಟ್ಟು ತೂಕವಿರುವ _ ಶಿಶುಗಳು ಜನಿಸುವರು. (2500 ಗ್ರಾಂಗಳಿಗಿಂತಾ ಕಡಿಮೆ ತೂಕದ) 
ಕಡಿಮೆ ಹುಟ್ಟು ತೂಕದಿಂದಾಗಿ ಹುಟ್ಟುವ ಶಿಶುಗಳು ಶಾರೀರಿಕವಾಗಿಯೂ ಮತ್ತು 
ಮಾನಸಿಕವಾಗಿಯೂ ದೌರ್ಬಲ್ಯವುಳ್ಳವರಾಗುವರೆಂಬುದಾಗಿ ಹೇಳಲಾಗಿದೆ. ಆದುದರಿಂದ. 
ಮಕ್ಕಳ ತೂಕದ ಬಗ್ಗೆ ಪ್ರಭಾವ ಬೀರುವಂತಹ ಅಂಶಗಳನ್ನು ಅಧ್ಯಯನ ಮಾಡುವುದು 
ಅಗತ್ಯವಾಗಿದೆ. ಈ ಪ್ರಸ್ತುತ ಅಧ್ಯಯನವು ತಾಯಂದಿರಿಗೆ ಸಂಬಂಧಿಸಿದ ಅಂಶಗಳಾದ ಆರೋಗ್ಯ 
ಮತ್ತು ಪೋಷಣೆಯ ಮಟ್ಟ. ಮತ್ತು ಸಾಮಾಜಿಕ, ಆರ್ಥಿಕ ಹಾಗೂ ಜನಾಂಗ ಸ್ಥಿ ತಿಯ ಅಂಶಗಳ 
ಬಗ್ಗೆ ಕೇಂದ್ರೀಕೃತವಾಗಿದೆ. ಈ ಅಧ್ಯಯನಕ್ಕಾಗಿ ಬೆಂಗಳೂರಿನಲ್ಲಿರುವ ಕೆ.ಸಿ.ಜನರಲ್‌ 
ಆಸ್ಪತ್ರೆಯಲ್ಲಿ 1993ನೇ ಜುಲೈ, ಆಗಸ್ಟ್‌, ಸೆಪ್ಟೆಂಬರ್‌ ತಿಂಗಳುಗಳಲ್ಲಾದ ಜನನಗಳ್ನಾದರಿಸಿ 
ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಸುಮಾರು 500 ಜನನಗಳ ಬಗ್ಗೆ ಹುಟ್ಟುತೂಕ ಇತ್ಯಾದಿ 
ಮಾಹಿತಿಗಳನ್ನು ಸಂಗ್ರಹಿಸಲಾಯಿತು. ಈ ಸಂಬಂಧವಾಗಿ. ಆಸ್ಪತ್ರೆಯಲ್ಲಿ ತಾಯಂದಿರನ್ನು 
ಸಂದರ್ಶಿಸಿ ಅವರುಗಳ ಎತ್ತರ ಹಾಗೂ ತೂಕಗಳನ್ನೂ ಅಳೆಯಲಾಯಿತು. 


ಈ ಅಧ್ಯಯನವು ತಿಳಿಸುದೇನೆಂದರೆ, ಕಡಿಮೆ ಹುಟ್ಟು ತೂಕದ ಇರುವಿಕೆಯು ಶೇ. 
ಸುಮಾರು 31ರಷ್ಟಿದ್ದು, ಸರಾಸರಿ ಹುಟ್ಟು ತೂಕವು 2903 ಗ್ರಾಂಗಳಾಗಿದ್ದು, ಇದು 
ಪ್ರಮಾಣಕ್ಕಿಂತಾ 503 (ಸ್ಟಾಂಡರ್ಡ್‌ ಡೀವಿಯೇಷನ್‌ನಲ್ಲಿದೆ) ರಷ್ಟು ವಿಚಲಿಸಿದೆ. ಗರ್ಭಾವಸ್ಥೆ ಯ 
ವಯಸ್ಸು ಗಮನಾರ್ಹವಾಗಿಯೂ ಮತ್ತು ಧನಾತ್ಮಕವಾಗಿಯೂ ಹುಟ್ಟು ತೂಕಕ್ಕೆ ಸಂಬಂಧಿಸಿದೆ. 
ಹುಟ್ಟು ತೂಕದ ಮೇಲೆ ತಾಯ್ತಂದೆಯರ ಶಿಕ್ಷಣವು ಅಪೆ ಪೇಕ್ಚಿತವಾದ ಪರಿಣಾಮವನ್ನು 
ಬೀರಿದೆ. 19 ಅಥವಾ ಅದಕ್ಕಿಂತಲೂ ಕಡಿಮೆ ವಯಸ್ಸಿನ ಕಿರಿಯ ತಾಯಂದಿರಲ್ಲಿ ಕಡಿಮೆ ಹುಟ್ಟು 
ತೂಕದ ಶಿಶುಗಳ ಪ್ರಮಾಣವು ಅಧಿಕ ಪ್ರಮಾಣದಲ್ಲಿ ಕಂಡು ಬಂದಿದೆ. 


130 


1 
ಈ ಅಧ್ಯಯನವು ಪೂರ್ಣಗೊಂಡು ವರದಿಯು ತಯಾರಾಗಿದೆ. 


5. ಮದುವೆಯು ಫಲಕಾರಿಯಾಗುವ ವಯಸ್ಸು ಮತ್ತು ಫಲಶಕ್ತಿ : ಉತ್ತರ 
ಕರ್ನಾಟಕಕ್ಕೆ ಮಾಹಿತಿಯ ವಿಶ್ಲೇಷಣೆ 


ಕರ್ನಾಟಕ ರಾಜ್ಯದ ಉತ್ತರ ಭಾಗದ ಜಿಲ್ಲೆಗಳಲ್ಲಿನ ಗ್ರಾಮಾಂತರ ಪ್ರದೇಶಗಳಲ್ಲಿ 
1992ರಲ್ಲಿ ನಡೆಸಲಾದ ಸಮೀಕ್ಷೆಯಲ್ಲಿನ 10,000 ಪ್ರಸ್ತುತ ವಿವಾಹಿತ ಮಹಿಳೆಯರಿಂದ 
ಫಲಕಾರಿಯಾಗುವ ಮದುವೆಯ ವಯಸ್ಸು, ಜೀವಂತ ಜನನಗಳು, ಜೀವಂತ ಮಕ್ಕಳುಗಳು 
ಮತ್ತು ಪ್ರಸ್ತುತ ವಯಸ್ಸು ಮೊದಲಾದ ಮಾಹಿತಿಗಳನ್ನು ಬಳಸಿಕೊಂಡು ಮದುವೆಯು 
ಫಲಕಾರಿಯಾಗುವ ವಯಸ್ಸಿನ ಮೇಲಿನ ಹಾಗೂ ಫಲಶಕ್ತಿಯ ಮೇಲಿನ ಪರಿಣಾಮವನ್ನು 
ಪರಿಶೀಲಿಸಲು ಈ ಅಧ್ಯಯನದಲ್ಲಿ ಕೈಗೊಳ್ಳಲಾಗಿದೆ. 


ಈ ಅಧ್ಯಯನದಲ್ಲಿ ಮದುವೆಯು ಫಲಕಾರಿಯಾಗುವ ವಯಸ್ಸು ಮತ್ತು ಫಲಶಕ್ತಿಯ 
ನಡುವಿನ ವಿಪರ್ಯಾಯ (ತಲೆಕೆಳಗಾದ) ಸಂಬಂಧವು ಕಂಡು ಬಂದಿದೆ. ಕುಟುಂಬ 
ಯೋಜನಾ ವಿಧಾನಗಳಲ್ಲಿನ ಗರ್ಭನಿರೋಧಕಗಳನ್ನು ಉಪಯೋಗಿಸದೇ ಇದ್ದಂತಹ 
ಮಹಿಳೆಯರಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾದವರು (415 ವರ್ಷಗಳು) 
5.93 ಜೀವಂತ ಜನನಗಳನ್ನು ಪಡೆದಿದ್ದಾ ರೆ. ಆದರೆ ನಿಧಾನಿಸಿ ಮದುವೆ ಆದವರು 
(20-28 ವರ್ಷಗಳಲ್ಲಿ) ಕೇವಲ 4.77 ಜೀವಂತ ಜನನಗಳನ್ನು ಅವರು ತಮ್ಮ 
ಸಂತಾನೋತ್ವತ್ತಿಯನ್ನು ಮುಗಿಸುವ ಕಾಲಕ್ಕೆ (40-49 ವರ್ಷಗಳು). ಇದರರ್ಥವೇನೆಂದರೆ. 
ನಿಧಾನವಾಗಿ ಮದುವೆಯಾದ ತಂಡದವರಿಗಿಂತಲೂ ಬೇಗನೆ ಮದುವೆಯಾದ ತಂಡದವರು 
1.2ರಷ್ಟು ಜೀವಂತ ಜನನಗಳನ್ನು ಹೆಚ್ಚಾಗಿ ಪಡೆದಿದ್ದರು ಎಂಬುದು. ಸಂತಾನಹರಣ 
ಚಿಕಿತ್ಸೆಯನ್ನು ಪಡೆದವರಲ್ಲಿ, ಮೊದಲು ಮತ್ತು ನಿಧಾನಿಸಿ ಮದುವೆಯಾದವರ ತಂಡಗಳ 
ಫಲಶಕ್ತಿಯಲ್ಲಿನ ವ್ಯತ್ಕಾಸಗಳು ಗರ್ಭನಿರೋಧಕಗಳನ್ನೇ ಬಳಸದವರಿಗಿಂತಲೂ ಕಡಿಮೆ 
ಯಾಗಿದೆ. ಈ ಅಧ್ಯಯನವು ಪೂರ್ಣಗೊಂಡು, ವರದಿಯು ತಯಾರಾಗಿದೆ. ಈ ಅಧ್ಯಯನ 
ದಲ್ಲಿ ಕಂಡು ಬಂದ ಅಂಶಗಳನ್ನು ಲಕ್ನೋದಲ್ಲಿ ನಡೆದ ಐ.ಎ.ಎಸ್‌.ಪಿ. ಸಮ್ಮೇಳನದಲ್ಲಿ 1 
995ನೇ ಮಾರ್ಚ್‌ ತಿಂಗಳಿನಲ್ಲಿ ಮಂಡಿಸಲಾಯಿತು. 


v೪ 1995ನೇ ಮಾರ್ಚ್‌ ತಿಂಗಳ ಕೊನೆಗೆ ಮುಂದುವರೆಯುತ್ತಿರುವ 
ಅಧ್ಯಯನಗಳು 

1. ಕರ್ನಾಟಕದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ(ಪ್ರಾ ಆ ಕೇ) ಮಟ್ಟದಲ್ಲಿ 
ಕುಟುಂಬ ಯೋಜನಾ ಸೇವೆಗಳ ಗುಣಮಟ್ಟದ ಬಗ್ಗೆ ಒಂದು ಮೌಲ್ಯಮಾಪನ 


ಈ ಅಧ್ಯಯನದಲ್ಲಿ ಕರ್ನಾಟಕದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನೀಡ 
ಲಾಗುವ ಕುಟುಂಬ ಯೋಜನಾ ಸೇವೆಗಳ ಗುಣಮಟ್ಟವನ್ನು ಅಂದಾಜು ಮಾಡಲಾಗಿದೆ. ಈ 


151 


ಅಧ್ಯಯನವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಭ್ಯವಾಗುವ ಅಂತರ್ರಚನಾ ಸೌಲಭ್ಯಗಳಾದ 
ಶಸ್ತ್ರಕ್ರಿಯಾ ಕೊಠಡಿ. ಪ ಕ್ರ ಸವಕೋಣೆ. ಇತ್ಯಾದಿಗಳು ಮತ್ತಿತರ ಸೌಲಭ್ಯಗಳಾದ ತರಬೇತಿ ಪಡೆದ 
ಮಾನವ ಶಕ್ತಿ. ಪೂರೈಕೆಗಳು, ಸಾರಿಗೆ ಮೊದಲಾದವುಗಳನ್ನೂ. ಉಪ- ಕೇಂದ್ರಗಳಲ್ಲಿ ಸಿಗುವ 
ಸೌಲಭ್ಯ ಗಳು. ಆರೋಗ್ಯ ಕಾರ್ಯಕರ್ತರುಗಳಿಂದ ನೀಡಲಾಗುವ ತಾಯಿ ಮಕ್ಕಳ ಆರೋಗ್ಯ ಮತ್ತು 
ಕುಟುಂಬ ಯೋಜನಾ ಸೇವೆಗಳ ಹಾಗೂ ಸಂತಾನಹರಣ ಶಸ್ತ್ರಕ್ರಿಯೆಯ ಶಿಬಿರಗಳ ಗುಣಮಟ್ಟ 
ವನ್ನು ಅಂದಾಜಿಸಲು ಕೇಂದ್ರೀಕೃತವಾಗಿದೆ. 


ಕುಟುಂಬಯೋಜನಾ ಸೇವೆಗಳನ್ನು ನೀಡುವಲ್ಲಿ ಅವುಗಳ ಗುಣಮಟ್ಟದಲ್ಲಿ ಪರಸ್ಪರ 
ಆಯಾಯ ವಿಭಾಗಗಳ ಮಟ್ಟದಲ್ಲಿ 'ವ್ಯತ್ಯಾಸಗಳೇನಾದರೂ ಕಂಡುಬರುವುದೋ ಎಂಬುದನ್ನು 
ತಿಳಿಯಲು ಈ ಅಧ್ಯಯನ ವಿಶ್ಲೇಷಣೆಯನ್ನು ವಿಭಾಗದ ಮಟ್ಟದಲ್ಲಿಯೇ ಮಾಡಲಾಗುವುದು. 


ಅಧ್ಯಯನದ ಮಾದರಿಯನ್ನು ಕರ್ನಾಟಕ ರಾಜ್ಯದಲ್ಲಿ ವ್ಯಾಪಕವಾಗಿರುವ ನಾಲ್ಕು 
ವಿಭಾಗಗಳಿಂದಲೂ ಅಂದರೆ 12 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. 24 ಉಪ “ಕೇಂದ್ರಗಳು. 
ಮತ್ತು 24 ಗ್ರಾಮಗಳಿಂದ ಆಯ್ಕೆ ಮಾಡಲಾಗಿದೆ. ಕುಟುಂಬ ಯೋಜನಾ ಸೌಲಭ್ಯಗಳನ್ನು 
ಪಡೆದಂತಹ ಸುಮಾರು 600 ಮಂದಿ ಫಲಾನುಭವಿಗಳನ್ನು ಸಂದರ್ಶಿಸಲಾಯಿತು. ಒಟ್ಟಾರೆ. 
12 ಕುಟುಂಬ ಯೋಜನಾ ಶಸ್ತ್ರಚಿಕಿತ್ಸಾ ಶಿಬಿರ(ಸಂತಾನಹರಣ)ಗಳನ್ನು ವೀಕ್ಷಿ ಸಲಾಯಿತು. 
ಶಸ್ತ್ರಚಿಕಿತ್ಸೆ ಪಡೆದವರಲ್ಲಿ ಸಮಾ! 133 ಫಲಾನುಭವಿಗಳನ್ನೂ ವೀಕ್ಷಿಸಲಾಯಿತು. 


ತತ್ಸಂಬಂಧವಾದ ಮಾಹಿತಿಯ ತಃಖ್ರೆಕಾರ್ಯವು ಮುಂದುವರೆದಿದೆ. 


2. ಕರ್ನಾಟಕದಲ್ಲಿ ಕುಟುಂಬ ಯೋಜನಾ ಕಾರ್ಯಕ್ರಮದ ಮೌಲ್ಯಮಾಪನ 
ಈ ಅಧ್ಯಯನದ ಮುಖ್ಯೋದ್ದೆ €ಶವು ಹೀಗಿದೆ. 


1 ಕರ್ನಾಟಕದ ವಿವಿಧ ವಿಭಾಗಗಳಲ್ಲಿನ ಕುಟುಂಬ ಯೋಜನಾ ಕಾರ್ಯಗತಿಯನ್ನು 
ಕಾಲಕ್ರಮೇಣ ವಿವಿಧ ಕುಟುಂಬ ಯೋಜನಾ ಪದ್ಧತಿಗಳಿಗನುಸಾರವಾಗಿ ವಿಶ್ಲೇಷಣೆ 


ಮಾಡುವುದು. 
2. ಕಾರ್ಯಕ್ರಮದ ಪ್ರಭಾವವು ಫಲಶಕ್ತಿಯ ಮೇಲೆ ಹೇಗಾಗಿದೆ ಎಂಬಂಶವನ್ನು ತುಲನೆ 
ಮಾಡುವುದು. 
3. ಪ್ರತಿ ಒಂದು" ಹುಟ್ಟನ್ನು ತಡೆಗಟ್ಟಿದಾಗ ಸಂಭವಿಸುವ ವೆಚ್ಚವನ್ನೂ ಅಂದಾಜು 
ಮಾಡುವುದು. 


4. ಕುಟುಂಬ ಯೋಜನಾ ವಿಧಾನಗಳನ್ನು ಅಂಗೀಕರಿಸುವವರಲ್ಲು ದಂಟಾದ ಬದಲಾವಣೆಗಳನ್ನು 
ವಿಶ್ಲೇಷಿಸುವುದು ಮತ್ತು 


5. ಕುಟುಂಬ ಯೋಜನಾ ಕಾರ್ಯಗತಿಯ ಮೇಲೆ ಪ್ರಭಾವ ಬೀರುವ ಕೆಲವು ಅಂಶಗಳನ್ನು 
ಅಧ್ಯಯನ ಮಾಡುವುದು. 


ತತ್ಸಂಬಂಧವಾದ ಮಾಹಿತಿಯ ವಿಶ್ಲೇಷಣೆ ಕಾರ್ಯವು ಮುಂದುವರಿದಿದೆ. 
132 


3. ಕರ್ನಾಟಕ ಸರ್ಕಾರದ ನೌಕರರಲ್ಲಿ ಫಲಶಕ್ತಿ? ಮರಣ ಹಾಗೂ ಕುಟುಂಬ 
ಯೋಜನಾ ವಿಧಾನಗಳ ಆಚರಣ 


ಜನಸಂಖ್ಯಾ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಜನಾಂಗದ ವಿವಿಧ ತುಣುಕುಗಳ 
ಅಧ್ಯಯನವು ಹಲವಾರು ಉಪಯುಕ್ತ ಸುಳಿವುಗಳನ್ನು ನೀಡಬಹುದು. ಈ ಹಿನ್ನೆಲೆಯಲ್ಲಿ 
ಕರ್ನಾಟಕ ಸರ್ಕಾರದ ನೌಕರರಲ್ಲಿನ ಫಲಶಕ್ತಿ, ಮರಣ ಮತ್ತು ಕುಟುಂಬ ಯೋಜನಾ 
ವಿಧಾನಗಳ ಆಚರಣೆಯ ಬಗ್ಗೆ ಈ ಅಧ್ಯಯನವನ್ನು ಆರಂಭಿಸಲಾಗಿದೆ. ಈ ಸರ್ಕಾರಿ ನೌಕರರು 
ಜನಾಂಗದ ಪೂರ್ತಾ ಪ್ರಾತಿನಿಧ್ಯವನ್ನು ತೋರದಿದ್ದರೂ ಕೂಡಾ, ಸಾಮಾಜಿಕ ಹಾಗೂ 
ಆರ್ಥಿಕವಾಗಿ ವಿವಿಧ ಮಟ್ಟದಲ್ಲಿರತಕ್ಕಂತಹ . ನೌಕರರಿಂದ ಪಡೆದ ಮಾಹಿತಿಯ 
ವಿಶ್ಲೇಷಣೆಯು ಮೌಲ್ಯಭರಿತವಾದ ಒಂದು ಒಳ ದೃಷ್ಟಿಯನ್ನು ಬೀರಬಹುದು. ಕರ್ನಾಟಕ 
ಸರ್ಕಾರಿ ನೌಕರರಲ್ಲಿ ಎ. ಬಿ, ಸಿ ಮತ್ತು ಡಿ ಎಂಬುದಾಗಿ ನಾಲ್ಕು ವರ್ಗಗಳಿವೆ. ಎ ಮತ್ತು 
ಬಿ ವರ್ಗಗಳು ಅಧಿಕಾರಿಗಳ ಮಟ್ಟದಲ್ಲಿರುವುದರಿಂದ. ಅವೆರಡನ್ನೂ ಒಟ್ಟುಗೂಡಿಸಿ ಅಧ್ಯಯನ 
ಮಾಡಲು ಉದ್ದೆ ೇಶಿಸಲಾಯಿತು. ಒಟ್ಟು ಅಧ್ಯಯನಕ್ಕಾಗಿ 1500 ಉದ್ಯೋಗಿಗಳ 
ಮಾದರಿಯೊಂದನ್ನು ಆಯ್ಕೆ ಮಾಡಲಾಯಿತು. ವರದಿಯ ಕರಡು ಪ್ರತಿಯೊಂದು ತಯಾರಾಗಿದೆ. 


4. ಪುರುಷ ಸಂತಾನಹರಣ ಶಸ್ತ್ರಕ್ರಿಯೆ (ವ್ಯಾಸೆಕ್ಟಮಿ)ಯ ಬೇಡಿಕೆಯ ಇಳಿಮುಖಕ್ಕೆ 
ಕಾರಣಗಳು : ಒಂದು ಅಧ್ಯಯನ 


ಕುಟುಂಬ ಯೋಜನಾ ವಿಧಾನಗಳಲ್ಲಿ ತಾತ್ಕಾಲಿಕ ಹಾಗೂ ಶಾಶ್ವತವಾದ ವಿಧಾನಗಳ 
ಸೇವೆಯು ಲಭ್ಯವಿದ್ದರೂ. ಬೇಡಿಕೆಯು ಮಾತ್ರ ಶಾಶ್ವತವಾದ ವಿಧಾನದ (ಸಂತಾನಹರಣ 
ಶಸ್ತ್ರಕ್ರಿಯೆ) ಬಗ್ಗೆ ಯೇ ಇದೆ. ಈ ಸಂಗತಿಯು ಕರ್ನಾಟಕ ರಾಜ್ಯದಲ್ಲಿರುವಂತೆಯೇ ದೇಶಕ್ಕೂ 
ಅನ್ವಿಯಿಸುತ್ತದೆ 

ಕಾಲಕ್ರಮೇಣ, ಬೇಡಿಕೆಯು ಗಂಡಸರ ಸಂತಾನಹರಣ ಶಸ್ತ್ರಕ್ರಿಯೆಯಿಂದ ಹೆಂಗಸರ 
ಸಂತಾನಹರಣ ಶಸ್ತ್ರಕ್ರಿಯೆಯತ್ತ ಬದಲಾಗಿದೆ. ಕರ್ನಾಟಕದಲ್ಲಿ, 1988ರಿಂದ 89ರವರೆಗೆ 
ನಡೆಸಿದ ಸಂತಾನಹರಣ ಶಸ್ತ್ರಕ್ರಿಯೆಗಳಲ್ಲಿ ಗಂಡಸರ ಸಂತಾನಹರಣ ಶಸ್ತ್ರಕ್ರಿಯೆಗಳಲ್ಲಿ ಗಂಡಸರ 
ಸಂತಾನಹರಣ ಶಸ್ತ್ರಕ್ರಿಯೆಯು ಶೇ. 1ಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿದೆ. ಈ ಶಸ್ತ್ರಕ್ರಿಯೆಯನ್ನು 
ಅಂಗೀಕರಿಸುವಲ್ಲಿ ಗಂಡಸರೂ ಸಹ ಮುಂದೆ ಬರಲೇಬೇಕಾದ ಅಗತ್ಯವಿರುತ್ತದೆ. ವ್ಯಾಸೆಕ್ಟಮಿಯ 
ಅಳವಡಿಸುವಿಕೆಯನ್ನು ಉತ್ತೇಜಿಸಲು ಈ ಕೆಳಕಾಣಿಸಿದ ಉದ್ದೇಶಗಳನ್ನುಳ್ಳ ಅಧ್ಯಯನವೊಂದನ್ನು 
ಕೈಗೊಳ್ಳಲಾಗಿದೆ. 


1. ಸಂತಾನಹರಣ ಶಸ್ತ್ರಕ್ರಿಯೆಯಲ್ಲಿ ಪಾಲ್ಗೊಂಡವರ ಸಾಮಾಜಿಕ - ಆರ್ಥಿಕ ಮತ್ತು 
ಜನಸಂಖ್ಯೆಯ ವಿವಿಧ ರೂಪುರೇಷೆಗಳನ್ನು ಪರೀಕ್ಷಿಸಲು ಹಾಗೂ ಸಂಬಂಧಿಸಿದ 
ಕಾರ್ಯಕ್ರಮದ ಸಿಬ್ಬಂದಿವರ್ಗದವರನ್ನು ಅಭ್ಯಸಿಸಲು; 


2. ವ್ಯಾಸೆಕ್ಟ್ರಮಿಯ ಬೇಡಿಕೆಯು ಕಡಿಮೆಯಾಗಿರುವುದಕ್ಕೆ ಕಾರಣಗಳನ್ನು ಗುರ್ತಿಸಲು 


133 


ಮತ್ತು 
3. ವ್ಯಾಸೆಕ್ಟ್ರಮಿಯ ಬೇಡಿಕೆಯು ಅಧಿಕವಾಗುವಂತೆ ಮಾಡಲು ಮಾರ್ಗೋಪಾಯಗಳನ್ನು 
ಸೂಚಿಸಲು. 


ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳೂ ಸೇರಿದಂತೆ 387 ಉದರದರ್ಶಕ ಮತ್ತು 
824 ಹೆಂಗಸರ ಸಂತಾನಹರಣ ಶಸ್ತ್ರಕ್ರಿಯೆ(ಟ್ಯುಬೆಕ್ಟಮಿ)ಯನ್ನು ಪಡೆದವರಿಗೆ ಹೋಲಿಸಿದಾಗ 
ಗ್ರಾಮಾಂತರ ಹಾಗೂ ನಗರ ಪೃದೇಶಗಳಿಂದ ಕೇವಲ 10 ಮಂದಿ ವ್ಯಾಸೆಕ್ಟಮಿ ಕಾಗಿ 
ವರನ್ನು ಮಾತ್ರ ಅಧ್ಯಯನ ಮಾಡಲು ಸಾಧ್ಯವಾಯಿತು. 


ವರದಿಯ ಕರಡು ತಯಾರಿಕೆಯಲ್ಲಿದೆ ' ಈ 


5. ಬೆಳಗಾಂ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಆಧಾರರೇಖಾ ಮತ್ತು ತಕ ಗಳ 


ಸಮೀಕ್ಷೆಗಳು ನೊರಾಡ್‌ ಯೋಜನೆ ' 


ಕರ್ನಾಟಕ ರಾಜ್ಯದ ಬೆಳಗಾಂ ಮತ್ತು ಕೋಲಾರ ಜಿಲ್ಲೆಗಳಲ್ಲಿನ ಪ್ರಸವೋತ್ತರ 
ಕಾರ್ಯಕ್ರಮದ(ಬಾಣಂತನ ಸೇವಾ ಕಾರ್ಯಕ್ರಮ) ನೊರಾಡ್‌ ನೆರವಿನ ನವೀನ ರೀತಿಯ ಯೋಜನೆಗೆ 
ಸಂಬಂಧಿಸಿದಂತೆ ಈ ಎರಡೂ ಜಿಲ್ಲೆಗಳಲ್ಲಿ ಒಂದು ಆಧಾರರೇಖಾ ಸಮೀಕ್ಷೆ ಮತ್ತು 
ಸೌಲಭ್ಯಗಳ ಸಮೀಕ್ಷೆಯನ್ನು ನಡೆಸಲು ಬೆಂಗಳೂರಿನಲ್ಲಿ ರುವ ಜನಸಂಖ್ಯಾ "ಕೇಂದ್ರಕ್ಕೆ 
ಜವಾಬ್ದಾರಿಯನ್ನು ವಹಿಸಲಾಯಿತು. ಈ ಸಮೀಕ್ಷೆಗಳನ್ನು ಮೇ. ಜೂನ್‌ 1994ರಲ್ಲಿ ನಡೆಸ 
ಲಾಯಿತು. ಆಧಾರರೇಖಾ ಸಮೀಕ್ಬೆಯ ಉದ್ದೆ ಶಶ್ಯವು ಈ ಎರಡು ಜಿಲ್ಲೆಗಳಲ್ಲೂ. ಫಲಶಕ್ತಿ 
ಮತ್ತು ಮರಣದ ದರಗಳನ್ನು, ತಾಯಿ ಮತ್ತು ಮಕ್ಕಳ ಆರೋಗ್ಯ ಗಮನ, ರೋಗನಿರೋಧಕ 
ವ್ಯಾಪಕತೆ ಮತ್ತುಕುಟುಂಬ ಯೋಜನಾ ಅನು ಷ್ಮಾ ನಗಳ ಬಗ್ಗೆ ಅಧ್ಯ ಯನ ಮಾಡುವುದಾಗಿದೆ. 
ಸೌಲಭ್ಯ ಸಮೀಕ್ಷೆಯು ಎರಡು ಜಿಲ್ಲೆಗಳಲ್ಲೂ. ಪ್ರಸವೋತ್ತ ರ ಸೇವಾ ಕೇಂದ್ರಗಳು ಮತ್ತು 
ಪ್ರಸವೋತ್ತರ ಸೇವಾಕೇಂದ್ರಗಳಿಗೆ ನೆರವಾಗುತ್ತಿರುವ ಆರೋಗ್ಯ ಸಂಸ್ಥೆಗಳಲ್ಲಿ ಸಿಗಬಹುದಾದ 
ಸಿಬ್ಬಂದಿ ಸ್ಥಾನ, ಉಪಕರಣಗಳು ಮುಂತಾದವುಗಳ ಬಗ್ಗೆ ಅಗತ್ಯವಾದ ಮಾಹಿತಿಯನ್ನೊದಗಿ 
ಸುವುದಾಗಿದೆ. 


ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಆಧಾರರೇಖಾ ಸಮೀಕ್ಷೆಗೆ ಮಾದರಿಯಾಗಿ. 1500 
ಮನೆಗಳನ್ನು ಆಯ್ಕೆ ಮಾಡಲಾಗಿದೆ. ಸೌಲಭ್ಯ ಗಳ ಸಮೀಕ್ಷೆಗಾಗಿ. ಬೆಳಗಾಂ ಜಿಲ್ಲೆಯಲ್ಲಿನ 50 ' 
ಸಂಸ್ಥೆಗಳನ್ನೂ ಮತ್ತು ಕೋಲಾರ ಜಿಲ್ಲೆಯಲ್ಲಿನ 73 ಸಂಸ್ಥೆ ಗಳನ್ನೂ ಆಯ್ಕೆ ಮಾಡಲಾಗಿದೆ. 

ಈ ಅಧ್ಯಯನವು. ಪೂರ್ಣಗೊಂಡು ತತ್ಸಂಬಂಧವಾದ ಕರಡು ವರದಿಯೊಂದನ್ನು : 
ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. | 
6. ಕರ್ನಾಟಕದಲ್ಲಿನ ಗಿರಿಜನರ(ಆದಿವಾಸಿ) ಆಧಾರರೇಖಾ ಸಮೀಕ್ಷೆ 


ಒಂಭತ್ತನೇ ಭಾರತ ಜನಸ ೦ಖ್ಕಾ ಯೋಜನೆಯ ಮುಖ ಬ ಉದ್ದೇಶಗಳಲ್ಲಿ ಒಂದು ಗಿರಿಜನರ 


134 


1 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸ್ತಿತಿಯನ್ನು ಉತ್ತ pene ಆಗಿದೆ. ಈ 
ಯೋಜನೆಯ ಮೌಲ್ಯಮಾಪನ ಕಾರ್ಯಕ್ಕೆ "'ಸಹಕರಿಸುವಲ್ಲಿ. ಸ ಜನರ ಬಗ್ಗೆ ಒಂದು 
ಆಧಾರರೇಖಾ ಸಮೀಕ್ಷೆಯ ಅಗತ್ಯ ವಡೆ. ಆದುದರಿಂದ, ಈ ಗಿರಿಜನರ ಸಮೀಕೆ ಯನ್ನು 
ಚಿಕ್ಕ ಮಗಳೂರು, ದಕ್ಷಿಣ ಕನ್ನಡ, ಕೊಡಗು ಹಾಗೂ ಮೈಸೂರಿನ ಜಿಲ್ಲೆಗಳಲ್ಲಿ ಕೈಗೊಳ್ಳಲಾಗಿದೆ. 
ಭಯು ಜಿಲ್ಲೆ ಯಲ್ಲಿಯೂ ಅತ್ಯಂತ ಟದಿಮ(ಪ್ರಿಮಿಟಿವ್‌) ಮತ್ತು ಬಾಹುಳ್ಯ ವಿರುವ 
ಜನಾಂಗವನ್ನು ಸಮೀಕ್ಷೆಗಾಗಿ ಪರಿಗಣಿಸ ಲಾಗಿದೆ. ಹೀಗೆ, ಅಧ್ಯಯನಕ್ಕೆ ಳ್‌ ಯಾದ 
ಜನಾಂಗವು ಕ್ರಮವಾಗಿ ಚಿಕ್ಕಮಗಳೂರು. ದಕ್ಷಿಣ ಕನ್ನಡ ಮತ್ತು ಮೈಸೂರಿನಲ್ಲಿ ಸಭ 
ಕೊರಗ, ಜೇನು ಕುರಬ ಮತ್ತು ಸೋಲಿಗರಾಗಿದ್ದಾರೆ. ಪ್ರತಿಯೊಂದು ಜಿಲ್ಲೆಯಿಂದಲೂ 
ಮಾದರಿಗಾಗಿ ತಲಾ 600 ಮನೆಗಳನ್ನು ಆಯ್ಕೆ ಮಾಡಲಾಗಿದೆ. 


VI 1995-96ಕ್ಕೆ ಉದ್ದೇಶಿಸಲಾಗಿರುವ ಕಾರ್ಯಕ್ರಮಗಳು 
1. ಪ್ರಸ್ತುತ ಅಧ್ಯಯನಗಳು ಪೂರ್ಣಗೊಳ್ಳು ವಿಕೆ 

ಈ ಹಿಂದೆ ತಿಳಿಸಿದಂತಹ ಆರು ಅಧ್ಯಯನಗಳು 1995-96ರ ವೇಳೆಗೆ ಪೂರ್ಣಗೊಳ್ಳುವುದು 
2. ಹೊಸದಾಗಿ ಕೈಗೊಳ್ಳಬೇಕಾಗಿರುವ ಅಧ್ಯಯನಗಳು 


1995-96ರಲ್ಲಿ ಈ ಕೆಳಕಂಡ ಅಧ್ಯಯನಗಳನ್ನು ಕೈಗೊಳ್ಳಲು ಉದ್ದೇಶಿಸಲಾಗಿದೆ : 
1. ಆಧಾರರೇಖಾ ಸಮೀಕ್ಷೆ, ಭಾರತ ಜನಸಂಖ್ಯಾ ಯೋಜನೆ -9 


2. ಅಂಗನವಾಡಿ ಕಾರ್ಯ ಕರ್ತರುಗಳಿಂದ ಜನನ ಮತ್ತು ಮರಣಗಳ ಅಪ-ವರದಿಯ -. 


ಮಟ್ಟದ ಬಗ್ಗೆ ಸ್ಯ ಅಧ್ಯಯನ 
3. ಅರಕ್ಷಿತ ಗರ್ಭಪಾತಗಳ ಬಗ್ಗೆ ಬಂದು ಅಧ್ಯಯನ 
4. ಏಯ್ದ್‌ ಬಗ್ಗೆ ಅರಿವು 
5. ಗರ್ಭಿಣಿ ಸ್ತ್ರೀಯರಲ್ಲಿ ಲಿಂಗ ಪ್ರಾಶಸ್ತ್ಯ ಮತ್ತು ಕಾತರ 
6. ಮಾತೆಯ ಮರಣದ ಬಗ್ಗೆ ಒಂದು ಅಧ್ಯಯನ 


3. ವಿಚಾರಗೋಷ್ಠಿಗಳು ಮತ್ತು ಕಾರ್ಯಾಗಾರಗಳು 


1. ಸಂತಾನೋತ್ಪತ್ತಿಯ ಆರೋಗ್ಯದ ಬಗ್ಗೆ ಒಂದು ಕಾರ್ಯಾಗಾರವನ್ನು 
ನ ವ್ಯವಸ್ಥೆ ಸ್ಥೆಗೊಳಿಸಲಾಗುವುದು. ಈ ಉದ್ದೆ ಶಶಕ್ಕಾಗಿ, ಜನಸಂಖ್ಯಾ ಅಧ್ಯ ಯನಕ್ಕಾ ಗಿರುವ 
ಭಾರತೀಯ ಸಂಸ್ಥೆಯಿಂದ ರೂ. 25,000.00 ಮೊತ್ತವನ್ನು ಸ್ವೀಕರಿಸಲಾಗಿದೆ. 


2. ಭಾರತ ಜನಸಂಖ್ಯಾ ಯೋಜನೆ-9ಯ ಆಧಾರರೇಖಾ ಸಮೀಕ್ಷೆಯ ಹೊರಗೆಡಹಿದ 
ಅಂಶಗಳನ್ನು ಕುರಿತು ಒಂದು ವಿಚಾರಗೋಷ್ಠಿಯನ್ನು ನಡೆಸಲು ಉದ್ದೇಶಿಸಲಾಗಿದೆ. 


7614 - F410 135 


ತೆ 
ಗ ಇ ತಕ್ಕ 
ತಾ ke ಇ ಇಮಾ 
ಇ ಗೇ ಚಾ 
NU kk 
p K w 
be” ಇ ಜಾತ 
ಕ ಇ lf” ಕ 
ಇನೆ vik. A hd 
( ಕತರ್‌ 
ಕ್‌ 
N ¥ A PH pod 
P ws 
ಕ - ಹ 
ಷ್‌"; ಅ 
A 4 
» 
iy 


pap Ha Wie. ಜ್ಞ ಯ ಹ ತ PR 
೨97೬ ಪಡಿಸ 


pf ತಾ ತ 


ಚ ಜಿಲ್ಲ್‌ 
a 4 


ಅ 
pS ನೆ 
ಕ 
2 ಕ್ಯ 
1 N ೬ ke 
» ಇ 
ಡಿ + ತ 
(4. 
ಇ 
ಈ 
« 
ಜ್ಞ ಹ 
+ a Fp 2 ಪ್‌ ಉಷಾ 
44 2 
ಈ 1, ಜ್ಜ Re 
4 ತ 4 6 
ತ 4 ಸ (ಕ್‌ 
ಈಶ ೬. . 
ತ - 
ಕ » ರ ಇತ 
| 
ಜ್‌ » 
4 ಗಳಿ 
ಕ ಇಚ ke 
ಸಃ p 
& w 
ಕ f 
ಸ ಶ್ರಿ ಹೈ (1 
ಕ 5 ತ » 
4 
A 


